KA / BG- GPO /2515/WPP47/2009- 2011 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೪ 


ಬೆಂಗಳೂರು, ಗುರುವಾರ, ಜೂನ್ ೨೫, ೨೦೦೯ ( ಆಷಾಢ ೪ , ಶಕ ವರ್ಷ ೧೯೩೧) 


ಸಂಚಿಕೆ ೨೬ 


ಭಾಗ - ೬ 
ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 

ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 


ತಹಶೀಲ್ದಾರ್‌ರವರ ಕಾರ್ಯಾಲಯ , ಬೆಂಗಳೂರು ಪೂರ್ವ ತಾಲ್ಲೂಕು, ಕೆ.ಆರ್. ಪುರ 

ಸಾರ್ವಜನಿಕ ಪ್ರಕಟಣೆ 

ನಮೂನೆ 27 
94ನೇ ನಿಯಮದ 68 (1) ನೇ ಪ್ರಕರಣದ ಮೇರೆಗಿನ ಘೋಷಣೆ 

ನಂ . ಎಲ್‌ಎನ್‌ಡಿ.ಸಿಆರ್ / 290 /2008 - 09, ದಿನಾಂಕ: 4ನೇ ಫೆಬ್ರವರಿ 2009 
ಸರ್ಕಾರದ ಸ್ವತ್ತಾಗಿರುವ ಹಾಗೂ ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಸಾರ್ವಜನಿಕ ಸರ್ಕಾರಿ 
ಖರಾಬುಕಟ್ಟೆ/ ಧರ್ಮದ ತೋಪು/ಸರ್ಕಾರಿ ಕಟ್ಟೆ ಭಾಗವು ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ರಾಜ್ಯ ಸರ್ಕಾರಕ್ಕೆ 
ಕಂಡುಂದಿರುವುದರಿಂದ, 

ಈಗ ಕರ್ನಾಟಕ ಭೂ ಕಂದಾಯ ಅಧಿನಿಯಮದ 1964ರ 68ನೇ ಪ್ರಕರಣದ (1) ನೇ ಉಪಪ್ರಕರಣದಿಂದ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಸಾರ್ವಜನಿಕ ಸರ್ಕಾರಿ ಖರಾಬುಕಟ್ಟೆ ಸದರಿ ಭಾಗವು 
ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ಮತ್ತು ಸಾರ್ವಜನಿಕ ಸರ್ಕಾರಿ ಖರಾಬು ಭಾಗದಲ್ಲಿ ಅಥವಾ ಅದರ ಮೇಲೆ 
ಸಾರ್ವಜನಿಕರ ಹಾಗೂ ಎಲ್ಲಾ ವ್ಯಕ್ತಿಗಳ ಹಕ್ಕುಗಳು ಕೊನೆಗೊಳ್ಳತಕ್ಕದ್ದೆಂದು ಉದ್ದೇಶಿಸಿ ಈ ಮೂಲಕ ಘೋಷಿಸುತ್ತದೆ. 

2. ಸಾರ್ವಜನಿಕ ಸರ್ಕಾರಿ ಖರಾಬು ಕಟ್ಟೆ ಹಕ್ಕಿನ ಜೊತೆಗೆ ಸದರಿ ಸರ್ಕಾರಿ ಖರಾಬು ಕಟ್ಟೆ ಸದರಿ ಭಾಗದಲ್ಲಿ ಅಥವಾ 
ಅದರ ಮೇಲೆ ಹಿತಾಸಕ್ತಿಯುಳ್ಳ ಅಥವಾ ಹಕ್ಕುಳ್ಳ ಅಥವಾ ಈ ಉದ್ದೇಶದಿಂದ ಪ್ರತಿಕೂಲ ಪರಿಣಾಮಕ್ಕೊಳಗಾಗುವ 
ಸಂಭವವಿರುವ ಇತರ ಯಾವುದೇ ಹಿತಾಸಕ್ತಿಯನ್ನು ಹೊಂದಿರುವ ಯಾವನೇ ಸಾರ್ವಜನಿಕನು ಅಥವಾ ಯಾವನೇ ವ್ಯಕ್ತಿಯು 
ಈ ಅಧಿಸೂಚನೆಯನ್ನು ಹೊರಡಿಸಿದ ತೊಂಭತ್ತು (90) ದಿನದೊಳಗೆ ಸದರಿ ಉದ್ದೇಶದ ಬಗ್ಗೆ ತನ್ನ ಆಕ್ಷೇಪಣೆಗಳನ್ನು ಅಂಥ 
ಹಿತಾಸಕ್ತಿಯ ಅಥವಾ ಹಕ್ಕಿನ ಸ್ವರೂಪವನ್ನು ಮತ್ತು ಪ್ರತಿಕೂಲ ಪರಿಣಾಮವು ಸಂಭವಿಸಿರಬಹುದಾದ ರೀತಿಯನ್ನು ಮತ್ತು 
ಅಂತಹ ಹಿತಾಸಕ್ತಿ ಅಥವಾ ಹೆಚ್ಚಿನ ಬಗ್ಗೆ ನಷ್ಟ ಪರಿಣಾಮಕ್ಕಾಗಿ ಕೈಮ್ ಮಾಡಲಾದ ಮೊಬಲಗು ಮತ್ತು ವಿವರಗಳನ್ನು 
ಜಿಲ್ಲೆಯ ಡೆಪ್ಯೂಟಿ ಕಮೀಷನರಿಗೆ ಬರಹದಲ್ಲಿ ತಿಳಿಸತಕ್ಕದ್ದು, ಮತ್ತು ಸದರಿ ಆಕ್ಷೇಪಣೆಗಳನ್ನು ಮತ್ತುಕೈಗಳನ್ನು ಸದರಿ 
ಪ್ರಕರಣದಲ್ಲಿ ಉಪಬಂಧಿಸಿರುವಂತೆ ಡೆಪ್ಯೂಟಿ ಕಮೀಷನರರು ಪರಿಶೀಲಿಸತಕ್ಕದ್ದು. 


( ೫೬೯ ) 


೫೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೫ , ೨೦೦೯ 

ಭಾಗ - 

ಅನುಸೂಚಿ 
| ಗ್ರಾಮಗಳು 

ಕನ್ನಮಂಗಲ 
ತಾಲ್ಲೂಕು 

ಬೆಂಗಳೂರು ಪೂರ್ವ 

| ಬೆಂಗಳೂರು ನಗರ 
ಜಮೀನಿನ ಮೊದಲಾದುದರ ಭಾಗ ಅಥವಾ ಭಾಗಗಳ ಸ. ನಂ . 207 ರಲ್ಲಿ 0 - 25 ಗುಂ . ಖರಾಬು ಕಟ್ಟೆಯಲ್ಲಿ 0 - 10 
ವರ್ಣನೆ 

ಗು , ಜಮೀನು 
ಜಮೀನಿನ ಭಾಗ ಅಥವಾ ಭಾಗಗಳ ಸರಿಸುಮಾರು | ಸಂ .207ರಲ್ಲಿ 0 - 25 ಗು ಜಮೀನಿನಲ್ಲಿ 0 -10 ಗು . ಜಮೀನು. 
ವಿಸ್ತೀರ್ಣ 
ಮೇರೆ 

ಪೂರ್ವಕ್ಕೆ : ಸ. ನಂ . 202ರ ಜಮೀನು 
ಪಶ್ಚಿಮಕ್ಕೆ: ಸ. ನಂ . 207ರ ಉಳಿಕೆ ಜಮೀನು 

ಉತ್ತರಕ್ಕೆ: ಸ. ನಂ . 202 , ದಕ್ಷಿಣಕ್ಕೆ ಸ. ನಂ . 206 
| ಸಾರ್ವಜನಿಕ ಸರ್ಕಾರಿ ಖರಾಬು ಕಟ್ಟೆ ಅಥವಾ ಅದರ | 0 -10 ಗು . ಜಮೀನನ್ನು ಸಕ್ರಮಗೊಳಿಸುವ ಬಗ್ಗೆ. 
ಭಾಗ. 


ಪಿ .ಆರ್. 221 

ತಹಶೀಲ್ದಾರ್‌, ಬೆಂಗಳೂರು ಪೂರ್ವ ತಾಲ್ಲೂಕು, ಕೆ. ಆರ್ . ಪುರ. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಬೆಂಗಳೂರು ಜಿಲ್ಲೆ, ಬೆಂಗಳೂರು 

ಪ್ರಿಲಿಮಿನರಿ ಅಧಿಸೂಚನೆ | 
ಸಂ .ಕೆ . ಎಸ್. ಎ: ಸಿ. ಆ‌ :19 / 05 – 06, ದಿನಾಂಕ: 29ನೇ ಏಪ್ರಿಲ್ 2009 
ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶದಲ್ಲಿ ಇರುವ ಮನೆಗಳು ಒತ್ತೊತ್ತಾಗಿದ್ದು ಜನರು ಸಾಮಾನ್ಯ 
ಸ್ಥಿತಿಯಲ್ಲಿ ವಾಸಿಸಲು ಅನಾನುಕೂಲ ಉಂಟಾಗಿದ್ದು , ಹಾಲಿ ಇರುವ ಗುಡಿಸಲುಗಳ ದುರಸ್ಥಿ ಇಲ್ಲದೇ ಕುಡಿಯುವ ನೀರು, 
ದೀಪ, ರಸ್ತೆ, ಚರಂಡಿ ಇತ್ಯಾದಿ ಮೂಲಭೂತ ಸೌಕರ್ಯಗಳಿಲ್ಲದ ಕಾರಣ ಅನಾರೋಗ್ಯಕರ ವಾತಾವರಣ ಉಂಟಾಗಿರುವುದನ್ನು 
ಅಧಿಕಾರಿಗಳು ವರದಿ ಮಾಡಿರುತ್ತಾರೆ. ಈ ಪ್ರದೇಶವು ಜನಸಂದಣಿಯಿಂದ ಕೂಡಿದ್ದು, ಮಾಲಿನ್ಯ ಮತ್ತು ಅನಾರೋಗ್ಯಕರ 
ವಾತಾವರಣದಿಂದ ಕೂಡಿರುವುದರಿಂದ ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ ( ಅಭಿವೃದ್ಧಿ ಮತ್ತು ನಿರ್ಮೂಲನೆ) 
ಕಾಯ್ದೆ 1973ರ ಸೆಕ್ಷನ್ 3 ರಡಿಯಲ್ಲಿ ಕೊಳಚೆ ಪ್ರದೇಶವೆಂದು ಘೋಷಿಸುವುದು ಅವಶ್ಯವೆಂದು ಕಂಡುಬಂದಿರುತ್ತದೆ. 

ಆದ್ದರಿಂದ ಈ ಕೆಳ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ ( ಅಭಿವೃದ್ಧಿ ಮತ್ತು 
ನಿರ್ಮೂಲನಾ ) ಕಾಯ್ದೆ 1973ರ ಸೆಕ್ಷನ್ 3 ರಡಿ ಹಾಗೂ ಜಿಲ್ಲಾಧಿಕಾರಿಗಳಿಗೆ ದತ್ತವಾಗಿರುವ ಅಧಿಕಾರದಂತೆ ಜಿಲ್ಲಾಧಿಕಾರಿಗಳು, 
ಬೆಂಗಳೂರು ಜಿಲ್ಲೆ, ಬೆಂಗಳೂರು ರವರು “ಕೊಳಚೆ ಪ್ರದೇಶ ವೆಂದು ಘೋಷಿಸಲು ಉದ್ದೇಶಿಸಿರುತ್ತಾರೆ. 

ಈ ಮೇಲ್ಕಂಡ ಈ ಕ್ರಮದ ಬಗ್ಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಕಾರ್ಯದರ್ಶಿಗಳು, ಕರ್ನಾಟಕ ಕೊಳಚೆ 
ನಿರ್ಮೂಲನಾ ಮಂಡಳಿ , ಶೇಷಾದ್ರಿಪುರ, ಬೆಂಗಳೂರು- 20 ರವರಿಗೆ ಲಿಖಿತವಾಗಿ ಆಕ್ಷೇಪಣೆಗಳನ್ನು ಸಲ್ಲಿಸಲು ಈ 
ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ ( 15) ಹದಿನೈದು ದಿವಸಗಳ ಕಾಲಾವಕಾಶ 
ನೀಡಲಾಗಿದೆ. ನಂತರ ಬಂದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಷೆಡ್ಯೂಲ್ 
ಬೆಂಗಳೂರು ದಕ್ಷಿಣ ತಾಲ್ಲೂಕು, ಕೆಂಗೇರಿ ಹೋಬಳಿ, ನಾಯಂಡಹಳ್ಳಿ ಗ್ರಾಮದ ವಿನಾಯಕ ಬಡಾವಣೆ ಕೊಳಚೆ 
ಪ್ರದೇಶದ ಚಕ್ಕುಬಂದಿ ಮತ್ತು ಹದ್ದುಬಸ್ತು ತಃಖ್ಯೆ. 
| ಕ | ಕೊಳಚೆ ಪ್ರದೇಶದ ಹೆಸರು | ಕೊಳಚೆ ಪ್ರದೇಶದಲ್ಲಿರುವ | ಸರ್ವೆ | ವಿಸ್ತೀರ್ಣ 

- ಚೆಕ್ಕುಬಂದಿಗಳು | 
ಮತ್ತು ಸ್ಥಳ ಜಮೀನಿನ ಮಾಲೀಕರ 

ಎ. ಗುಂ . 

[ ಪಶ್ಚಿಮ ಉತ್ತರ | ದಕ್ಷಿಣ 
ಹೆಸರು 
ವಿನಾಯಕ ಬಡಾವಣೆ ಐ. ಟಿ. ಐ . ಗೃಹ ನಿರ್ಮಾಣ | 63 , 

ಖಾಲಿ ಖಾಲಿ 
ಕೊಳಚೆ ಪ್ರದೇಶ, ಸಹಕಾರ ಸಂಘ 

ನಿವೇಶನ | ಮನೆಗಳು 
ನಾಯಂಡಹಳ್ಳಿ ಗ್ರಾಮ , 
ಕೆಂಗೇರಿ ಹೋಬಳಿ, 
ಬೆಂಗಳೂರು ದಕ್ಷಿಣ 
ತಾಲ್ಲೂಕು 

ಜಿ. ಎನ್ . ನಾಯಕ್ 
ಪಿ .ಆರ್. 222 

ಜಿಲ್ಲಾಧಿಕಾರಿಗಳು , 
ಬೆಂಗಳೂರು ಜಿಲ್ಲೆ, ಬೆಂಗಳೂರು. 


ಸಂ . 


ನಂ . 


ಪೂರ್ವ 


0 . 20 


ಖಾಸಗಿ 


ಪ್ರದೇಶ 


ಗಳು 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೫ , ೨೦೦೯ 

೫೭೧ 
ತಹಶೀಲ್ದಾರ್‌ರವರ ಕಾರ್ಯಾಲಯ , ಬೆಂಗಳೂರು ದಕ್ಷಿಣ ತಾಲ್ಲೂಕು 

ಸಂ : ಎಲ್ ಎನ್‌ಡಿ: ಸಿಆ‌ :173: 08 - 09 , ದಿನಾಂಕ: 21ನೇ ಮೇ 2009 
ವಿಷಯ : ಬೆಂಗಳೂರು ದಕ್ಷಿಣ ತಾಲ್ಲೂಕು ಬೇಗೂರು ಹೋಬಳಿ ಚಿಕ್ಕತೇಗೂರು ಗ್ರಾಮದ ಸ ನಂ :42 :4 , 5 , 6 

7, 8 ರಲ್ಲಿ ಒಟ್ಟು 0 - 06 ಗುಂಟೆ ಬಿ ಖರಾಬು ಜಮೀನಿನ ಸಾರ್ವಜನಿಕ ಹಕ್ಕು ನಿವೃತ್ತಿಗೊಳಿಸುವ 

ಬಗ್ಗೆ. 
ಉಲ್ಲೇಖ: 1. ರಾಜಸ್ವ ನಿರೀಕ್ಷಕರು ವರದಿ ಸಂ : ರಾನಿ( ಬೊ ) ಪಿಆರ್ ೨೦ :08 - 09 ದಿನಾಂಕ : 29.10.2008. 

2 . ತಾಲ್ಲೂಕು ಮೋಜಣಿದಾರರು ರಚಿಸಿರುವ ನಕ್ಷೆ ಮತ್ತು ವರದಿ 

ಸರ್ಕಾರದ ಪತ್ರ ಸಂ : ಆರ್‌ಡಿ: 226 : ಎಲ್‌ಜಿಬಿ:2009 ದಿನಾಂಕ: 24 .4 .2009 . 
4. ವಿಶೇಷ ಜಿಲ್ಲಾಧಿಕಾರಿಗಳು ಬೆಂಗಳೂರು ಜಿಲ್ಲೆ ರವರ ಪತ್ರ ಸಂ . ಎಲ್ಎನ್‌ಡಿ ( ದ) ಸಿಆರ್ 577: 

08 - 09 ದಿನಾಂಕ: 14 .5 .2009. 
ಕರ್ನಾಟಕ ಭೂ ಕಂದಾಯ ಕಾಯಿದೆ 1964 ರ ಅಡಿಯಲ್ಲಿ ಕಲಂ 68 (1) ರಡಿಯಲ್ಲಿ ಹಾಗೂ ಕರ್ನಾಟಕ ಭೂ 
ಕಂದಾಯ ನಿಯಮಗಳು 1966ರ ಅಡಿಯಲ್ಲಿನ ನಿಯಮ 94ರ ಅಡಿಯಲ್ಲಿ 

ಅಧಿಸೂಚನೆ 
ಬೆಂಗಳೂರು ದಕ್ಷಿಣ ತಾಲ್ಲೂಕು ಬೇಗೂರು ಹೋಬಳಿ ಚಿಕ್ಕತೇಗೂರು ಗ್ರಾಮ ಸ ನಂ :42:4, 5, 6, 7 , 8 ರಲ್ಲಿ 
ಒಟ್ಟು 0. 06 ಗುಂಟೆ ಬಿ ಖರಾಬು ಜಮೀನು ಬಂಡಿದಾರಿ ಎಂದು ವರ್ಗೀಕೃತವಾಗಿದ್ದು ಆದರೆ ಇದು ಸಾರ್ವಜನಿಕ 
ಉಪಯೋಗಕ್ಕೆ ಬಳಕೆಯಾಗಿರುವುದಿಲ್ಲವೆಂಬುದನ್ನು ಉಲ್ಲೇಖ (1) ಮತ್ತು (2 ) ರಲ್ಲಿನ ವರದಿಗಳಂತೆ ಮನಗಂಡು ಹಾಗೂ 
ಸದರಿ ಜಮೀನು ತನ್ನ ಲಕ್ಷಣವನ್ನು ಕಳೆದುಕೊಂಡಿರುವುದು ಕಂಡು ಬಂದಿದ್ದು ಸದರಿ ಜಮೀನಿನ ಸಾರ್ವಜನಿಕರ ಅಥವಾ 
ಯಾವುದೇ ವ್ಯಕ್ತಿಯ /ಗಳ ಹಿತಾಸಕ್ತಿಯು ಇರುವುದಿಲ್ಲವೆಂದು ಪರಿಗಣಿಸಿ ಅದರಲ್ಲಿನ ಸಾರ್ವಜನಿಕ ಹಕ್ಕು ಹಿತಾಸಕ್ತಿಯನ್ನು 
ನಿವೃತ್ತಿಗೊಳಿಸಲು ನಿರ್ಧರಿಸಲಾಗಿದೆ. 

* ಯಾವುದೇ ವ್ಯಕ್ತಿಯು ಅಥವಾ ವ್ಯಕ್ತಿಗಳು ಅಲ್ಲದೆ ಸಾರ್ವಜನಿಕರು ಸದರಿ ಜಮೀನಿನ ಸಾರ್ವಜನಿಕ ಹಕ್ಕನ್ನು 
ರದ್ದುಪಡಿಸುವುದರ ಬಗ್ಗೆ ತಮ್ಮದೇ ಆದ ಯಾವುದೇ ವಿಧವಾದ ಏನಾದರೂ ಆಕ್ಷೇಪಣೆಗಳಿದ್ದಲ್ಲಿ ಈ ಅಧಿಸೂಚನೆ ಹೊರಡಿಸಿದ 
ದಿನಾಂಕದಿಂದ 90 ದಿವಸಗಳೊಳಗಾಗಿ ಬೆಂಗಳೂರು ದಕ್ಷಿಣ ತಾಲ್ಲೂಕು ರವರಿಗೆ ಅಂತಹ ಆಕ್ಷೇಪಣೆಗಳನ್ನು ಲಿಖಿತದ ಮೂಲಕ 
ಸಲ್ಲಿಸಬಹುದಾಗಿದೆ. 
ಪಿ . ಆರ್ . 223 

ತಹಶೀಲ್ದಾರ್‌, ಬೆಂಗಳೂರು ದಕ್ಷಿಣ ತಾಲ್ಲೂಕು, ಬೆಂಗಳೂರು. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 

ಅಧಿಕೃತ ಜ್ಞಾಪನ 
ನಂ : ಎಲ್ . ಎನ್ . ಡಿ( ಎ ) ಸಿ. ಆರ್ : 178 / 07 - 08 , ದಿನಾಂಕ: 25ನೇ ಮೇ 2009 
ವಿಷಯ : ಆನೇಕಲ್ ತಾಲ್ಲೂಕು, ಕಸಬಾ ಹೋಬಳಿ , ಬಗ್ಗನದೊಡ್ಡಿ ಗ್ರಾಮದ ಸ. ನಂ .96ರಲ್ಲಿ 96.00 ಎಕರೆ 

ಜಮೀನನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಮಂಜೂರು ಮಾಡುವ ಬಗ್ಗೆ. 
ಉಲ್ಲೇಖ: 1. ಸರ್ಕಾರದ ಪತ್ರದ ಸಂಖ್ಯೆ ಆರ್. ಡಿ. 265 ಎಲ್. ಜಿ. ಬಿ. 2007 ( ಭಾಗ -6) ಬೆಂಗಳೂರು, ದಿನಾಂಕ: 

18.10 .2007 . 
2. ಸರ್ಕಾರದ ಪತ್ರದ ಸಂಖ್ಯೆ ಕಂ . ಇ. 265 ಎಲ್. ಜಿ. ಬಿ. 2007 ( ³6) ಬೆಂಗಳೂರು, ದಿನಾಂಕ: 

27.1. 2009. 
3. ಜಂಟಿ ಆಯುಕ್ತರು ( ಆಸ್ತಿಗಳು) ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು ಇವರ 

ಪತ್ರದ ಸಂಖ್ಯೆ ಎಲ್. ಎ. ಕ್ಯೂ :ಸಿ. ಆ‌ :2/ 09 - 10, ದಿನಾಂಕ: 24.4.2009 . 

4. ತಹಶೀಲ್ದಾರ್‌, ಆನೇಕಲ್ ತಾಲ್ಲೂಕು ರವರ ಪತ್ರದ ಸಂಖ್ಯೆ ಎಲ್.ಎನ್. ಡಿ: ಸಿ. ಆ‌ : 313/ 07 - 08 
ಬೆಂಗಳೂರು ಜಿಲ್ಲೆ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಸರ್ಕಾರಿ ಜಮೀನುಗಳ ಅತಿಕ್ರಮಣ/ ಒತ್ತುವರಿಯನ್ನು ಸರ್ವೆ ಮಾಡಿ ಪತ್ತೆ 
ಹಚ್ಚಿದ್ದು , ಅತಿಕ್ರಮಣಕಾರರಿಂದ ಈ ತಹಲ್‌ವರೆಗೆ ಖುಲ್ಲಾ ಪಡಿಸಲಾಗಿರುವ ಜಮೀನಿನ ಪೈಕಿ 3313 - 28 ಎಕರೆಗಳಲ್ಲಿ ವಿವಿಧ 
ಸಾರ್ವಜನಿಕ /ಸಾರ್ವಜನಿಕ ಬೆಳವಣಿಗೆ ಉದ್ದೇಶಗಳಿಗೆ ಜಮೀನು ಅಗತ್ಯವಾಗಿರುವ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ವಿವಿಧ 
ಸರ್ಕಾರಿ ಸಂಸ್ಥೆಗಳಿಗೆ ಜಮೀನನ್ನು ಮಂಜೂರಾತಿ ಮಾಡುವ ಬಗ್ಗೆ ಸರ್ಕಾರದ ನಿರ್ಧಾರದ ಹಿನ್ನೆಲೆಯಲ್ಲಿ ಉಲ್ಲೇಖ(1) ರಲ್ಲಿನ 
ಸರ್ಕಾರದ ಆದೇಶದಲ್ಲಿ ಅನೇಕಲ್ ತಾಲ್ಲೂಕು, ಕಸಬಾ ಹೋಬಳಿ, ಬಗ್ಗನದೊಡ್ಡಿ ಗ್ರಾಮದ ಸ. ನಂ . 96ರಲ್ಲಿನ 96.00 ಎಕರೆ 
ಜಮೀನನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಮಾರ್ಗಸೂಚಿ ದರದ ಶೇಕಡಾ 50 ರಷ್ಟು ಬೆಲೆ ನಿಗದಿಪಡಿಸಿ, 
ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1969 ನಿಯಮ 20(1)( ಸಿ) ರಂತೆ ಮಂಜೂರು ಮಾಡಲು ಸರ್ಕಾರ ತನ್ನ 
ಅನುಮತಿ ನೀಡಿರುತ್ತದೆ 


೫೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೫, ೨೦೦೯ 

ಭಾಗ - ೬ 
ಸರ್ಕಾರದ ಅನುಮತಿಯಂತೆ ಆಯುಕ್ತರು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು ರವರಿಗೆ 
ಮಾರ್ಗಸೂಚಿ ಬೆಲೆಯ ಶೇ .50 ರಂತೆ ವಿಧಿಸಿದ ಕಿಮ್ಮತ್ತು ಮತ್ತು ಇತರೆ ಶುಲ್ಕಗಳನ್ನು ಸೇರಿ ಒಟ್ಟು 8, 87 ,27 ,095 - 00 ಗಳನ್ನು 
ಪಾವತಿಸಲು ದಿನಾಂಕ:14 .11. 2007 ರಂದು ತಿಳುವಳಿಕೆ ನೀಡಲಾಗಿತ್ತು. ಆದರೆ ಉಲ್ಲೇಖ(2) ರ ಸರ್ಕಾರದ ಆದೇಶದಲ್ಲಿ ಪ್ರಶ್ನಿತ 
ಜಮೀನನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಉಚಿತವಾಗಿ ಮಂಜೂರು ಮಾಡಲು ಸರ್ಕಾರದ ಅನುಮೋದನೆ 
ನೀಡಲಾಗಿದೆ. ಸರ್ಕಾರದ ಪೂರ್ವನುಮೋದನೆಯಂತೆ ಸದರಿ ಜಮೀನನ್ನು ಪಾಲಿಕೆಗೆ ಹಸ್ತಾಂತರಿಸಲು ಉಲ್ಲೇಖ (3) ರ 
ಪತ್ರದಲ್ಲಿ ಕೋರಿರುತ್ತಾರೆ. 

ಈ ಹಿನ್ನೆಲೆಯಲ್ಲಿ ಉಲೇಖ (1) ಹಾಗೂ ( 2) ರ ಸರ್ಕಾರದ ಆದೇಶದಂತೆ ಆನೇಕಲ್ ತಾಲ್ಲೂಕು, ಕಸಬಾ ಹೋಬಳಿ 
ಬಗ್ಗನದೊಡ್ಡಿ ಗ್ರಾಮದ ಸ. ನಂ .96 ರಲ್ಲಿನ 96.00 ಎಕರೆ ಜಮೀನನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಕರ್ನಾಟಕ 
ಭೂ ಮಂಜೂರಾತಿ ನಿಯಮಗಳು 1969ರ ನಿಯಮ 20 (1)( ಸಿ) ರನ್ವಯ ಈ ಕೆಳಕಂಡ ಷರತ್ತುಗಳಿಗೊಳಪಡಿಸಿ ಭೂ 
ಮಂಜೂರಾತಿ ಆದೇಶವನ್ನು ನೀಡಲಾಗಿದೆ. 

ಷರತ್ತುಗಳು 
1. ಈ ಜಮೀನಿನ ಮಂಜೂರಾತಿಯು 1969ರ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳಿಗೆ ಬದ್ಧವಾಗಿರುತ್ತದೆ. 
2. ಮಂಜೂರು ಮಾಡಲಾದ ಜಮೀನನ್ನು ಮಂಜೂರಾತಿ ಉದ್ದೇಶಕ್ಕೆ 2 ವರ್ಷದ ಒಳಗಾಗಿ 

ಉಪಯೋಗಿಸಿಕೊಳ್ಳತಕ್ಕದ್ದು. 
3. ಈ ಭೂಮಿಯಲ್ಲಿ ವಿನಾಶಕಾರಿಯಾದ ಅಥವಾ ಖಾಯಂ ಆಗಿ ಹಾನಿಕಾರಕವಾಗುವ ರೀತಿಯಲ್ಲಿ ಏನನ್ನೂ 

ಮಾಡತಕ್ಕದ್ದಲ್ಲ. 
4. ಸಂಸ್ಥೆಗೆ ಮಂಜೂರಾದ ಭೂಮಿಯು ಬೇರೆ ಯಾರಿಗೂ ಗುತ್ತಿಗೆಗೆ ಕೊಡತಕ್ಕದ್ದಲ್ಲಿ ಅಥವಾ ಪರಭಾರೆ 

ಮಾಡತಕ್ಕದ್ದಲ್ಲ. ಆದರೆ ಈ ಜಮೀನನ್ನು ಯಾವುದೇ ಬ್ಯಾಂಕ್ /ಸಹಕಾರ ಸಂಘಗಳಿಗೆ ಅಭಿವೃದ್ಧಿ 
ಕಾಮಗಾರಿಗಳಿಗಾಗಿ ಸಾಲ ಪಡೆಯಲು ಆಧಾರ ಮಾಡಲು ಅನುಮತಿ ನೀಡಲಾಗಿದೆ. ಆದರೆ ಸಾಲ ತೀರುವಳಿಗಾಗಿ 

ಈ ಜಮೀನನ್ನು ಬ್ಯಾಂಕ್ / ಸಂಸ್ಥೆ ಮತ್ತು ಪ್ರಾಧಿಕಾರ ಮುಟ್ಟು ಹಾಕಿಕೊಳ್ಳಲು ಹಕ್ಕು ಇರುವುದಿಲ್ಲ. 
5. ಯಾವ ಉದ್ದೇಶಕ್ಕಾಗಿ ಮಂಜೂರಾತಿ ಮಾಡಲಾಗಿದೆಯೋ ಅದರ ಹೊರತು ಇತರೇ ಯಾವುದೇ ಉದ್ದೇಶಕ್ಕೆ ಈ 

ಜಮೀನನ್ನು ಉಪಯೋಗಿಸತಕ್ಕದ್ದಲ್ಲ. 
6. ಮಂಜೂರಾತಿ ಸಂಸ್ಥೆಯು ನಿಗದಿತ ಮುದ್ರಾಂಕ ಶುಲ್ಕ ಮತ್ತು ನೋಂದಣಿ ಶುಲ್ಕ ಇತ್ಯಾದಿಗಳನ್ನು ಸರ್ಕಾರಕ್ಕೆ 

ಪಾವತಿಸಿ ಸಂಬಂಧಪಟ್ಟ ಉಪನೋಂದಣಾಧಿಕಾರಿ ಕಛೇರಿಯಲ್ಲಿ ನೋಂದಣಿಯನ್ನು ಮಾಡಿಸಿಕೊಳ್ಳತಕ್ಕದ್ದು. 
7. ಈ ಮಂಜೂರಾತಿಯು ಯಾವುದೇ ನ್ಯಾಯಾಲಯದಲ್ಲಿ ದಾವೆಗಳು ದಾಖಲಾಗಿದ್ದಲ್ಲಿ, ಅಂತಿಮ ಆದೇಶಕ್ಕೆ 

ಒಳಪಟ್ಟಿರುತ್ತದೆ. 
8. ಈ ಸರ್ಕಾರಿ ಭೂಮಿ ಅಥವಾ ಭೂಮಿಯ ಒಂದು ಭಾಗವು ಯಾವುದೇ ಸಾರ್ವಜನಿಕ ಉದ್ದೇಶಕ್ಕಾಗಿ 
- ಅಗತ್ಯವಾಗಿದ್ದಲ್ಲಿ ಸರ್ಕಾರಕ್ಕೆ ಹಿಂತೆಗೆದುಕೊಳ್ಳಲಾಗುವುದು. ಈ ರೀತಿ ಸರ್ಕಾರದ ವಶಕ್ಕೆ ಪಡೆದ ಜಮೀನಿನಲ್ಲಿ 

ಯಾವುದೇ ಪರಿಹಾರವನ್ನು ಪಡೆಯಲು ಅರ್ಹರಾಗುವುದಿಲ್ಲ. 
9. ಸದರಿ ಜಮೀನಿನಲ್ಲಿ ಅಭಿವೃದ್ಧಿ ಕೆಲಸ ಇತ್ಯಾದಿಗಳನ್ನು ಪ್ರಾರಂಭಿಸುವ ಪೂರ್ವದಲ್ಲಿ ಸಂಬಂಧಪಟ್ಟ 

ಪ್ರಾಧಿಕಾರಗಳಿಂದ ಕಾನೂನು ರೀತ್ಯ ಪೂರ್ವಾನುಮೋದನೆ ಪಡೆದು ಕಾಮಗಾರಿ ಪ್ರಾರಂಭಿಸಬೇಕು. 
10 . ಪ್ರಶ್ನಿತ ಜಮೀನಿನಲ್ಲಿ ಸಿಗುವ ಬೆಲೆಬಾಳುವ ನಿಧಿ , ನಿಕ್ಷೇಪ ಇತ್ಯಾದಿಗಳು ಸರ್ಕಾರಕ್ಕೆ ಸೇರಿದ್ದಾಗಿರುತ್ತದೆ. 
11. ಸದರಿ ಸಂಸ್ಥೆಗೆ ಈ ಜಮೀನು ಅವಶ್ಯಕವಿಲ್ಲವೆಂದು ಕಂಡು ಬಂದಲ್ಲಿ ಕಂದಾಯ ಇಲಾಖೆಗೆ ಹಿಂದಿರುಗಿಸತಕ್ಕದ್ದು. 
12 . ಆರ್ಜಿತ ಸಂಸ್ಥೆಯು ಕರ್ನಾಟಕ ಭೂ ಮಂಜೂರಾತಿ ನಿಯಮಾವಳಿ 1969ರ ನಿಯಮ 28( 2) ರಡಿಯಲ್ಲಿ 

ನಿಗದಿಪಡಿಸಿರುವ ನಮೂನೆಯಲ್ಲಿ ಕರಾರುಪತ್ರವನ್ನು ಬರೆದುಕೊಡತಕ್ಕದ್ದು. 
13. ಶಾಸನಬದ್ಧ ಕಾಯ್ದೆಗಳ ಕಟ್ಟು ಪಾಡುಗಳನ್ನು ಪಾಲಿಸದೇ ಇದ್ದಲ್ಲಿ ಅಥವಾ ಮೇಲ್ಕಂಡ ಯಾವುದೇ ಷರತ್ತುಗಳಿಗೆ 
ವಿರುದ್ಧವಾಗಿ ನಡೆದಲ್ಲಿ ಜಮೀನಿನ ಮಂಜೂರಾತಿಯನ್ನು ವಜಾ ಮಾಡಲಾಗುವುದು. 

ಹೆಚ್. ರಾಮಾಂಜನೇಯ 
ಪಿ . ಆರ್ . 225 

ವಿಶೇಷ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು. 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೫, ೨೦೦೯ 

೫೭೩ 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಬೆಂಗಳೂರು ಜಿಲ್ಲೆ, ಬೆಂಗಳೂರು 

ಅಧಿಕೃತ ಜ್ಞಾಪನ 
ನಂ : ಎಲ್ . ಎನ್ . ಡಿ ( ಎ ) ಸಿ . ಆರ್ : 179 / 07 - 08, ದಿನಾಂಕ: 25ನೇ ಮೇ 2009 
ವಿಷಯ: ಆನೇಕಲ್ ತಾಲ್ಲೂಕು, ಕಸಬಾ ಹೋಬಳಿ, ತಮ್ಮನಾಯ್ಕನಹಳ್ಳಿ ಗ್ರಾಮದ ಸ . ನಂ .23ರಲ್ಲಿನ 207. 24 

ಎಕರೆ :ಗುಂಟೆ ಜಮೀನನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಮಂಜೂರು ಮಾಡುವ ಬಗ್ಗೆ. 
ಉಲ್ಲೇಖ: 1. ಸರ್ಕಾರದ ಪತ್ರದ ಸಂಖ್ಯೆ ಆರ್. ಡಿ. 265 ಎಲ್. ಜಿ . ಬಿ . 2007 ( ಭಾಗ - 6) ಬೆಂಗಳೂರು, ದಿನಾಂಕ: 

18.10 . 2007 . 
2. ಸರ್ಕಾರದ ಪತ್ರದ ಸಂಖ್ಯೆ ಕಂ . ಇ. 265 ಎಲ್. ಜಿ. ಬಿ. 2007( ಪಿ6) ಬೆಂಗಳೂರು, ದಿನಾಂಕ: 

271.2009 . 
3, ಜಂಟಿ ಆಯುಕ್ತರು ( ಆಸ್ತಿಗಳು) ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ , ಬೆಂಗಳೂರು ಇವರ 

ಪತ್ರದ ಸಂಖ್ಯೆ ಎಲ್.ಎ .ಕ್ಯೂ :ಸಿ. ಆ‌ :2/09 - 10, ದಿನಾಂಕ: 24.4.2009. 

4 . ತಹಶೀಲ್ದಾರ್, ಆನೇಕಲ್ ತಾಲೂಕು ರವರ ಪತ್ರದ ಸಂಖ್ಯೆ ಎಲ್.ಎನ್ . ಡಿ: ಸಿ. ಆ‌ : 313/ 07 - 08 
ಬೆಂಗಳೂರು ಜಿಲ್ಲೆ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಸರ್ಕಾರಿ ಜಮೀನುಗಳ ಅತಿಕ್ರಮಣ/ಒತ್ತುವರಿಯನ್ನು ಸರ್ವೆ ಮಾಡಿ ಪತ್ತೆ 
ಹಚ್ಚಿದ್ದು, ಅತಿಕ್ರಮಣಕಾರರಿಂದ ಈ ತಹಲ್‌ವರೆಗೆ ಖುಲ್ಲಾ ಪಡಿಸಲಾಗಿರುವ ಜಮೀನಿನ ಪೈಕಿ 3313- 28 ಎಕರೆಗಳಲ್ಲಿ ವಿವಿಧ 
ಸಾರ್ವಜನಿಕ/ ಸಾರ್ವಜನಿಕ ಬೆಳವಣಿಗೆ ಉದ್ದೇಶಗಳಿಗೆ ಜಮೀನು ಅಗತ್ಯವಾಗಿರುವ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ವಿವಿಧ 
ಸರ್ಕಾರಿ ಸಂಸ್ಥೆಗಳಿಗೆ ಮಂಜೂರಾತಿ ಮಾಡುವ ಬಗ್ಗೆ ಸರ್ಕಾರದ ನಿರ್ಧಾರದ ಹಿನ್ನೆಲೆಯಲ್ಲಿ ಉಲ್ಲೇಖ (1) ರಲ್ಲಿನ ಸರ್ಕಾರದ 
ಆದೇಶದಲ್ಲಿ ಕಸಬಾ ಹೋಬಳಿ, ತಮನಾಯನಹಳ್ಳಿ ಗ್ರಾಮದ ಸ . ನಂ . 23ರಲ್ಲಿನ 27. 24 ಎಕರೆ: ಗುಂಟೆ ಜಮೀನನು ಬೃಹತ್ 
ಬೆಂಗಳೂರು ಮಹಾನಗರ ಪಾಲಿಕೆಗೆ ಮಾರ್ಗಸೂಚಿ ದರದ ಶೇಕಡಾ 50 ರಷ್ಟು ಬೆಲೆ ನಿಗದಿಪಡಿಸಿ, ಕರ್ನಾಟಕ ಭೂ 
ಮಂಜೂರಾತಿ ನಿಯಮಗಳು 1969 ನಿಯಮ 20 ( 1) ( ಸಿ) ರಂತೆ ಮಂಜೂರು ಮಾಡಲು ಸರ್ಕಾರ ತನ್ನ ಅನುಮತಿ ನೀಡಿರುತ್ತದೆ 

ಸರ್ಕಾರದ ಅನುಮತಿಯಂತೆ ಆಯುಕ್ತರು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು ರವರಿಗೆ 
ಮಾರ್ಗಸೂಚಿ ಬೆಲೆಯ ಶೇ .50 ರಂತೆ ವಿಧಿಸಿದ ಕಿಮ್ಮತ್ತು ಮತ್ತು ಇತರೆ ಶುಲ್ಕಗಳನ್ನು ಸೇರಿ ಒಟ್ಟು 13 , 99 , 72 ,279 -00 ಗಳನ್ನು 
ಪಾವತಿಸಲು ದಿನಾಂಕ:14. 11. 2007 ರಂದು ತಿಳುವಳಿಕೆ ನೀಡಲಾಗಿತ್ತು . ಆದರೆ ಉಲ್ಲೇಖ( 2) ರ ಸರ್ಕಾರದ ಆದೇಶದಲ್ಲಿ ಪ್ರಶ್ನಿತ 
ಜಮೀನನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಉಚಿತವಾಗಿ ಮಂಜೂರು ಮಾಡಲು ಸರ್ಕಾರದ ಅನುಮೋದನೆ 
ನೀಡಲಾಗಿದೆ. ಸರ್ಕಾರದ ಪೂರ್ವನುಮೋದನೆಯಂತೆ ಸದರಿ ಜಮೀನನ್ನು ಪಾಲಿಕೆಗೆ ಹಸ್ತಾಂತರಿಸಲು ಉಲ್ಲೇಖ (3) ರ 
ಪತ್ರದಲ್ಲಿ ಕೋರಿರುತ್ತಾರೆ. 

ಈ ಹಿನ್ನೆಲೆಯಲ್ಲಿ ಉಲೇಖ (1) ಹಾಗೂ ( 2) ರ ಸರ್ಕಾರದ ಆದೇಶದಂತೆ ಕಸಬಾ ಹೋಬಳಿ , ತಮ್ಮನಾಯ್ಕನಹಳ್ಳಿ 
ಗ್ರಾಮದ ಸ. ನಂ . 23 ರಲ್ಲಿನ 207. 24 ಎಕರೆ: ಗುಂಟೆ ಜಮೀನನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಕರ್ನಾಟಕ ಭೂ 
ಮಂಜೂರಾತಿ ನಿಯಮಗಳು 1969ರ ನಿಯಮ 20(1)( ಸಿ) ರನ್ವಯ ಈ ಕೆಳಕಂಡ ಷರತ್ತುಗಳಿಗೊಳಪಡಿಸಿ ಭೂ ಮಂಜೂರಾತಿ 
ಆದೇಶವನ್ನು ನೀಡಲಾಗಿದೆ. 

ಷರತ್ತುಗಳು 
1. ಈ ಜಮೀನಿನ ಮಂಜೂರಾತಿಯು 1969ರ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳಿಗೆ ಬದ್ಧವಾಗಿರುತ್ತದೆ. 
2. ಮಂಜೂರು ಮಾಡಲಾದ ಜಮೀನನ್ನು ಮಂಜೂರಾತಿ ಉದ್ದೇಶಕ್ಕೆ 2 ವರ್ಷದ ಒಳಗಾಗಿ 

ಉಪಯೋಗಿಸಿಕೊಳ್ಳತಕ್ಕದ್ದು. 
3. ಈ ಭೂಮಿಯಲ್ಲಿ ವಿನಾಶಕಾರಿಯಾದ ಅಥವಾ ಖಾಯಂ ಆಗಿ ಹಾನಿಕಾರಕವಾಗುವ ರೀತಿಯಲ್ಲಿ ಏನನ್ನೂ 

ಮಾಡತಕ್ಕದ್ದಲ್ಲ. 
4 . ಸಂಸ್ಥೆಗೆ ಮಂಜೂರಾದ ಭೂಮಿಯನ್ನು ಬೇರೆ ಯಾರಿಗೂ ಗುತ್ತಿಗೆಗೆ ಕೊಡತಕ್ಕದ್ದಲ್ಲ ಅಥವಾ ಪರಭಾರೆ 

ಮಾಡತಕದಲ. ಆದರೆ ಈ ಜಮೀನನ್ನು ಯಾವುದೇ ಬ್ಯಾಂಕ್ /ಸಹಕಾರ ಸಂಘಗಳಿಗೆ ಅಭಿವ್ರದಿ 
ಕಾಮಗಾರಿಗಳಿಗಾಗಿ ಸಾಲ ಪಡೆಯಲು ಆಧಾರ ಮಾಡಲು ಅನುಮತಿ ನೀಡಲಾಗಿದೆ. ಆದರೆ ಸಾಲ ತೀರುವಳಿಗಾಗಿ 

ಈ ಜಮೀನನ್ನು ಬ್ಯಾಂಕ್ / ಸಂಸ್ಥೆ ಮತ್ತು ಪ್ರಾಧಿಕಾರ ಮುಟ್ಟು ಹಾಕಿಕೊಳ್ಳಲು ಹಕ್ಕು ಇರುವುದಿಲ್ಲ. 
5. ಯಾವ ಉದ್ದೇಶಕ್ಕಾಗಿ ಮಂಜೂರಾತಿ ಮಾಡಲಾಗಿದೆಯೋ ಅದರ ಹೊರತು ಇತರೇ ಯಾವುದೇ ಉದ್ದೇಶಕ್ಕೆ ಈ 

ಜಮೀನನ್ನು ಉಪಯೋಗಿಸತಕ್ಕದ್ದಲ್ಲ . 
6. ಮಂಜೂರಾತಿ ಸಂಸ್ಥೆಯು ನಿಗದಿತ ಮುದ್ರಾಂಕ ಶುಲ್ಕ ಮತ್ತು ನೋಂದಣಿ ಶುಲ್ಕ ಇತ್ಯಾದಿಗಳನ್ನು ಸರ್ಕಾರಕ್ಕೆ 

ಪಾವತಿಸಿ ಸಂಬಂಧಪಟ್ಟ ಉಪನೋಂದಣಾಧಿಕಾರಿ ಕಛೇರಿಯಲ್ಲಿ ನೋಂದಣಿಯನ್ನು ಮಾಡಿಸಿಕೊಳ್ಳತಕ್ಕದ್ದು. 
7. ಈ ಮಂಜೂರಾತಿಯು ಯಾವುದೇ ನ್ಯಾಯಾಲಯದಲ್ಲಿ ದಾವೆಗಳು ದಾಖಲಾಗಿದ್ದಲ್ಲಿ, ಅಂತಿಮ ಆದೇಶಕ್ಕೆ 

ಒಳಪಟ್ಟಿರುತ್ತದೆ. 


೫೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೫ , ೨೦೦೯ 

ಭಾಗ - ೬ 
8. ಈ ಸರ್ಕಾರಿ ಭೂಮಿ ಅಥವಾ ಭೂಮಿಯ ಒಂದು ಭಾಗವು ಯಾವುದೇ ಸಾರ್ವಜನಿಕ ಉದ್ದೇಶಕ್ಕಾಗಿ 
ಅಗತ್ಯವಾಗಿದ್ದಲ್ಲಿ ಸರ್ಕಾರಕ್ಕೆ ಹಿಂತೆಗೆದುಕೊಳ್ಳಲಾಗುವುದು. ಈ ರೀತಿ ಸರ್ಕಾರದ ವಶಕ್ಕೆ ಪಡೆದ ಜಮೀನಿನಲ್ಲಿ 

ಯಾವುದೇ ಪರಿಹಾರವನ್ನು ಪಡೆಯಲು ಅರ್ಹರಾಗುವುದಿಲ್ಲ. 
9 . ಸದರಿ ಜಮೀನಿನಲ್ಲಿ ಅಭಿವೃದ್ಧಿ ಕೆಲಸ ಇತ್ಯಾದಿಗಳನ್ನು ಪ್ರಾರಂಭಿಸುವ ಪೂರ್ವದಲ್ಲಿ ಸಂಬಂಧಪಟ್ಟ 

ಪ್ರಾಧಿಕಾರಗಳಿಂದ ಕಾನೂನು ರೀತ್ಯ ಪೂರ್ವಾನುಮೋದನೆ ಪಡೆದು ಕಾಮಗಾರಿ ಪ್ರಾರಂಭಿಸಬೇಕು. 
10 . ಪ್ರಶ್ನಿತ ಜಮೀನಿನಲ್ಲಿ ಸಿಗುವ ಬೆಲೆಬಾಳುವ ನಿಧಿ , ನಿಕ್ಷೇಪ ಇತ್ಯಾದಿಗಳು ಸರ್ಕಾರಕ್ಕೆ ಸೇರಿದ್ದಾಗಿರುತ್ತದೆ. 
11 . ಸದರಿ ಸಂಸ್ಥೆಗೆ ಈ ಜಮೀನು ಅವಶ್ಯಕವಿಲ್ಲವೆಂದು ಕಂಡು ಬಂದಲ್ಲಿ ಕಂದಾಯ ಇಲಾಖೆಗೆ ಹಿಂದಿರುಗಿಸತಕ್ಕದ್ದು. 
12 . ಆರ್ಜಿತ ಸಂಸ್ಥೆಯು ಕರ್ನಾಟಕ ಭೂ ಮಂಜೂರಾತಿ ನಿಯಮಾವಳಿ 1969ರ ನಿಯಮ 28 ( 2) ರಡಿಯಲ್ಲಿ 

ನಿಗದಿಪಡಿಸಿರುವ ನಮೂನೆಯಲ್ಲಿ ಕರಾರುಪತ್ರವನ್ನು ಬರೆದುಕೊಡತಕ್ಕದ್ದು . 
13 . ಶಾಸನಬದ್ಧ ಕಾಯ್ದೆಗಳ ಕಟ್ಟು ಪಾಡುಗಳನ್ನು ಪಾಲಿಸದೇ ಇದ್ದಲ್ಲಿ ಅಥವಾ ಮೇಲ್ಕಂಡ ಯಾವುದೇ ಷರತ್ತುಗಳಿಗೆ 
ವಿರುದ್ಧವಾಗಿ ನಡೆದಲ್ಲಿ ಜಮೀನಿನ ಮಂಜೂರಾತಿಯನ್ನು ವಜಾ ಮಾಡಲಾಗುವುದು. 

- ಹೆಚ್ . ರಾಮಾಂಜನೇಯ 
ಪಿ . ಆರ್ , 226 

ವಿಶೇಷ ಜಿಲ್ಲಾಧಿಕಾರಿಗಳು , ಬೆಂಗಳೂರು ಜಿಲ್ಲೆ , ಬೆಂಗಳೂರು. 
ಜಿಲ್ಲಾಧಿಕಾರಿಗಳವರ ಕಛೇರಿ, ತುಮಕೂರು ಜಿಲ್ಲೆ, ತುಮಕೂರು 

ಈ ತಿದ್ದುಪಡಿ ಅಧಿಸೂಚನೆ 
ಪಕರಣ ಸಂಖೆ: ಎಸ್ . ಎಲ್ . ಎ . ಒ . ಎಸ್ . ಆರ್ 8 / 09 - 10, ದಿನಾಂಕ: 19ನೇ ಮೇ 2009 
ಭೂ ಸ್ವಾಧೀನ ಕಾಯ್ದೆ 1894 (ಸೆಂಟ್ರಲ್ ಕಾಯ್ದೆ 1894) ರ ಕಲಂ 4 (1) ರ ಅಧಿಸೂಚನೆ ಸಂಖ್ಯೆ: ಎಲ್ಎಕ್ಕೂ 
ಎಸ್‌ಆರ್ /48/2007 - 08 ದಿನಾಂಕ: 03.11. 2007 ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ಇವರಿಂದ 
ಅನುಮೋದಿಸಿದ್ದು, ಸದರಿ ಅಧಿಸೂಚನೆಯು ದಿನಾಂಕ: 06.12.2007ರ ಕರ್ನಾಟಕ ರಾಜ್ಯಪತ್ರದ ಪುಟ 1140 ರಿಂದ 1146 
ರವರೆಗೆ ಭಾಗ -6ರಲ್ಲಿ ಆಲದಹಳ್ಳಿ, ಕಣತ್ತೂರು, ಗೊಂದಿ ಗ್ರಾಮದ ಜಮೀನು ಹೇಮಾವತಿ ನಾಲಾ ಯೋಜನೆಗೆ 
ಪ್ರಕಟಗೊಂಡಿರುತ್ತದೆ. ಸದರಿ ಅಧಿಸೂಚನೆಯಲ್ಲಿ ಈ ಕೆಳಕಂಡ ತಪಶೀಲಿನಲ್ಲಿ ನಮೂದಿಸಿರುವಂತೆ ರದ್ದುಪಡಿ ಮಾಡಲಾಗಿದೆ. 

ಅನುಸೂಚಿ 
ಜಿಲ್ಲೆ: ತುಮಕೂರು 

ಹೋಬಳಿ: ದಬ್ಬೇಘಟ್ಟ, ಕಸಬಾ 
ತಾಲ್ಲೂಕು: ತುರುವೇಕೆರೆ | 

ಗ್ರಾಮ : ಆಲದಹಳ್ಳಿ, ಕಣತ್ತೂರು, ಗೊಂದಿ 
4 (1) ರಂತೆ ಪ್ರಕಟವಾಗಿರುವುದು 

ತಿದ್ದುಪಡಿಯಾಗಿರುವುದು 
ಕ್ರ . ಸಂ . | 4 (1) ಕ್ರ. ಸಂ . | ಸ . ನಂ . | ತರಹ ವಿಸ್ತೀಣ ಸ. ನಂ . | ತರಹೆ | ವಿಸ್ತೀರ್ಣ 

“ ಆಲದಹಳ್ಳಿ 
32 / 4 | ಇನಿಬಾ 0 - 01 1 / 2 

ಖುಷಿ 0 - 01 1 / 2 
0 - 04 1 / 2 

ಇನಿಬಾ 0 - 04 1 /2 
26 /5ಎ | ಖುಷಿ 0 - 02 26/5ಎ ಇನಿಬಾ 

0 - 02 
“ಕಣತ್ತೂರು” 
116 / 3 ಸನಿಬಾ | 0 - 04 1 / 2 11673 ಸನಿಬಾ 0 - 0 1 / 2 

11674 ಸನಿಬಾ 0 - 01 1 / 2 
11675 

ಸನಿಬಾ 0 - 02 1 /2 
ಪಿ . ಆರ್ . 228 

ಜಿಲ್ಲಾಧಿಕಾರಿಗಳು , ತುಮಕೂರು ಜಿಲ್ಲೆ, ತುಮಕೂರು. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 

ರದ್ದಿಯಾತಿ ಅಧಿಸೂಚನೆ 
ಪ್ರಕರಣ ಸಂಖ್ಯೆ : ಎಲ್ . ಎ . ಕ್ಯೂ . ಎಸ್ . ಆರ್ 8 / 09 - 10 

ನ್ . ಎ. ಕ್ಯೂ . ಎಸ್ . ಆರ್ 8 / 09 - 10 , ದಿನಾಂಕ: 19ನೇ ಮೇ 2009 
ಭೂ ಸ್ವಾಧೀನ ಕಾಯಿದೆ 1894 (ಕೇಂದ್ರ ಕಾಯಿದೆ 1894) ರಂತೆ ವಿಧಿ 4 ( 1) ರ ಅಧಿಸೂಚನೆ ಸಂಖ್ಯೆ : ಎಲ್‌ಎಕ್ಯೂ : 
ಎಸ್ ಆರ್ / 48 /2007 - 08, ದಿನಾಂಕ : 03. 11 . 2007 ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ಇವರಿಂದ 
ಅನುಮೋದಿಸಿದ್ದು, ಸದರಿ ಅಧಿಸೂಚನೆಯ ದಿನಾಂಕ: 06 .12.2007ರ ಕರ್ನಾಟಕ ರಾಜ್ಯ ಪತ್ರದ ಪುಟ ಸಂ . 1140 ರಿಂದ 
1146 ರವರೆಗೆ ಭಾಗ -6ರಲ್ಲಿ ಆಲದಹಳ್ಳಿ, ಕಣತ್ತೂರು, ಗೊಂದಿ ಗ್ರಾಮಗಳ ಜಮೀನು ಹೇಮಾವತಿ ನಾಲಾ ಯೋಜನೆಗೆ ಭೂ 
ಸ್ವಾಧೀನಪಡಿಸಲು ಪ್ರಕಟಣೆ ಹೊರಡಿಸಿರುತ್ತದೆ. ಆದರೆ ಈ ಗ್ರಾಮಗಳ ಬಾಬು ಜಂಟಿ ಮೋಜಣಿ ಕಾರ್ಯ ಪೂರೈಸಿದಾಗ ಈ 
ಕೆಲಕಂಡ ಅನುಸೂಚಿಯಲ್ಲಿ ನಮೂದಿಸಿರುವ ಸರ್ವೆ ನಂಬರುಗಳ ಬಾಬು ಕಲಂ 4(1) ರಂತೆ ಪ್ರಕಟಿಸಲಾದ ವಿಸ್ತೀರ್ಣಕ್ಕಿಂತ 
ಕಡಿಮೆ ವಿಸ್ತೀರ್ಣ ಭೂ ಸ್ವಾಧೀನಕ್ಕೆ ಒಳಪಡುವುದೆಂದು ಕಂಡು ಬಂದಿರುವುದರಿಂದ ಕಲಂ 4(1) ರಲ್ಲಿ ಹೆಚ್ಚುವರಿಯಾಗಿ 


32 / 4 


29 


115 / 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೨೫ , ೨೦೦೯ 

೫೭೫ 
ಪ್ರಕಟವಾಗಿದ್ದು, ವಿಸ್ತೀರ್ಣವನ್ನು ಹಾಗೂ ಭೂ ಸ್ವಾಧೀನಕ್ಕೆ ಪಡದ ವಿಸ್ತೀರ್ಣವನ್ನು ರದ್ದುಪಡಿಸಲು ರದ್ದಿಯಾತಿ ಅಧಿಸೂಚನೆ 
ಹೊರಡಿಸಿರುವುದಾಗಿ ಈ ಮೂಲಕ ಪ್ರಕಟಿಸಲಾಗಿದೆ. 

ಅನುಸೂಚಿ 
ಜಿಲ್ಲೆ: ತುಮಕೂರು 

ಹೋಬಳಿ: ದಬ್ಬೇಘಟ್ಟ, ಕಸಬಾ 
ತಾಲ್ಲೂಕು: ತುರುವೇಕೆರೆ 

ಗ್ರಾಮ : ಆಲದಹಳ್ಳಿ, ಕಣತೂರು, ಗೊಂದಿ 
4 (1) ರ ಹಿಡುವಳಿದಾರರ ಹೆಸರುಗಳು | ಸ. ನಂ . | ಭೂ ಸ್ವಾಧೀನಕ್ಕೊಳ ಪಡದ ಷರಾ 
ಸಂ . | ಕ್ರ. ಸಂ . 

ಕಡಿಮೆಯಾದ ವಿಸ್ತೀರ್ಣ 

1) ಕಣತ್ತೂರು 
ಕೆ.ಎಲ್. ಬೋರೇಗೌಡ ಬಿನ್ ಲಿಂಗೇಗೌಡ | 35 / 

0 - 02 

ಕಮ್ಮಿ ಆಗಿದೆ 
| 64 ಕೆ. ಹೆಚ್ . ರಾಮಕೃಷ್ಣಗೌಡ ಬಿನ್ ಲೇ . 

0 - 02 

ನಾಲೆ 
ಹುಚ್ಚೇಗೌಡ, ಕೆ.ಕೆ . ಭೀಮೇಗೌಡ ಬಿನ್ 

ಹೋಗಿರುವುದಿಲ್ಲ 
ಕಪನಿಗೌಡ, ಕೆ.ಕೆ . ಭೀಮೇಗೌಡ ಬಿನ್ 
ಕಪನಿಗೌಡ 

2) ಗೊಂದಿ 
3 | 66 | ಬಿ . ಸಿ . ನರಸಿಂಹ 
ಬಿ. ಸಿ . ನರಸಿಂಹಮೂರ್ತಿ ಬಿನ್ ಫ, ಬಿ . | 20 

0 - 01 | ಕಮ್ಮಿ ಆಗಿದೆ 
ಚಂದ್ರಶೇಖರಯ್ಯ 
ಒಟ್ಟು 

0 - 05 
ಪಿ . ಆರ್ . 229 

ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ , ತುಮಕೂರು. 
- ಜಿಲ್ಲಾಧಿಕಾರಿಗಳವರ ಕಛೇರಿ, ತುಮಕೂರು ಜಿಲ್ಲೆ , ತುಮಕೂರು 
ತಿದ್ದುಪಡಿ ಅಧಿಸೂಚನೆ ಪ್ರಕರಣ ಸಂಖ್ಯೆ: ಎಸ್ .ಎಲ್. ಎ. ಒ.ಎಸ್. ಆರ್ 9 / 09 - 10, ದಿನಾಂಕ: 19ನೇ ಮೇ 2009 

ಭೂ ಸ್ವಾಧೀನ ಕಾಯ್ದೆ 1894 ( ಸೆಂಟ್ರಲ್ ಕಾಯ್ದೆ 1894) ರ ಕಲಂ 4(1) ರ ಅಧಿಸೂಚನೆ ಸಂಖ್ಯೆ:ಎಲ್ಎಕ್ಯೂ 
ಎಸ್ ಆರ್ / 47 /2007 - 08 ದಿನಾಂಕ: 03. 11. 2007 ರಂತೆ ಜಿಲ್ಲಾಧಿಕಾರಿಗಳು , ತುಮಕೂರು ಜಿಲ್ಲೆ, ತುಮಕೂರು ಇವರಿಂದ 
ಅನುಮೋದಿಸಿದ್ದು , ಸದರಿ ಅಧಿಸೂಚನೆಯು ದಿನಾಂಕ: 29.11. 2007ರ ಕರ್ನಾಟಕ ರಾಜ್ಯಪತ್ರದ ಪುಟ 1130 ರಿಂದ 1136 
ರವರೆಗೆ ಭಾಗ - 6ರಲ್ಲಿ ಹೆಡಗಿಹಳ್ಳಿ, ಗೋಣಿತುಮಕೂರು ಗ್ರಾಮದ ಜಮೀನು ಹೇಮಾವತಿ ನಾಲಾ ಯೋಜನೆಗೆ 
ಪ್ರಕಟಗೊಂಡಿರುತ್ತದೆ. ಸದರಿ ಅಧಿಸೂಚನೆಯಲ್ಲಿ ಈ ಕೆಳಕಂಡ ತಪಶೀಲಿನಲ್ಲಿ ನಮೂದಿಸಿರುವಂತೆ ತಿದ್ದುಪಡಿ ಮಾಡಲಾಗಿದೆ. 

ಅನುಸೂಚಿ 
ಜಿಲ್ಲೆ: ತುಮಕೂರು 

ಹೋಬಳಿ: ದಬ್ಬೇಘಟ್ಟ 
ತಾಲ್ಲೂಕು: ತುರುವೇಕೆರೆ 

ಗ್ರಾಮ : ಹೆಡಗಿಹಳ್ಳಿ, ಗೋಣಿತುಮಕೂರು 
4 ( 1) ರಂತೆ ಪ್ರಕಟವಾಗಿರುವುದು 

ತಿದ್ದುಪಡಿಯಾಗಿರುವುದು 
ಕ್ರ. ಸಂ . | 4(1) ಕ್ರ. ಸಂ . | ಸ. ನಂ . | ತರಹೆ | ವಿಸ್ತೀರ್ಣ | ಸ. ನಂ . | ತರಹೆ | ವಿಸ್ತೀರ್ಣ 

ಗ್ರಾಮ : ಗೋಣಿತುಮಕೂರು 
221 /5ಎ 

0 - 02 1 / 2 | 221 /5ಎ ಭಾಗಾಯ್ತು 0 - 09 
ಇನಿಬಾ | 0 - 06 1/2 
- 190 /3 ಖುಷಿ 0 - 04 190 /3 | ಭಾಗಾಯ್ತು 0 - 04 

ಗ್ರಾಮ : ಹೆಡಗಿಹಳ್ಳಿ 
( 29 | ಇನಿಬಾ 0 - 06 29 | ಖುಷಿ 

0 - 05 
ಇನಿಬಾ 

0 - 01 
4 | 

* 192 / ಎ2 [ ಇನಿಬಾ | 0 - 04 | 19 /2ಎ2 | | ಇನಿಬಾ | 0 - 04 
ಪಿ . ಆರ್ . 230 

ಜಿಲ್ಲಾಧಿಕಾರಿಗಳು , ತುಮಕೂರು ಜಿಲ್ಲೆ, ತುಮಕೂರು. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ತುಮಕೂರು ಜಿಲ್ಲೆ, ತುಮಕೂರು 
ರದಿಯಾತಿ ಅಧಿಸೂಚನೆ ಪ್ರಕರಣ ಸಂಖೆ : ಎಲ್ . ಎ . ಕ್ಯೂ .ಎಸ್.ಆರ್ 10 / 09 - 10, ದಿನಾಂಕ: 19ನೇ ಮೇ 2009 

ಭೂ ಸ್ವಾಧೀನ ಕಾಯಿದೆ 1894 ( ಸೆಂಟ್ರಲ್ ಕಾಯಿದೆ 1894) ರಂತೆ ವಿಧಿ 4(1) ರ ಅಧಿಸೂಚನೆ ಸಂಖ್ಯೆ:ಎಲ್‌ಎಕ್ಯೂ : 
ಎಸ್‌ಆ‌/49 /2007 - 08, ದಿನಾಂಕ: 09 .11. 2007 ರಂತೆ ಜಿಲ್ಲಾಧಿಕಾರಿಗಳು , ತುಮಕೂರು ಜಿಲ್ಲೆ, ತುಮಕೂರು ಇವರಿಂದ 
ಅನುಮೋದಿಸಿದ್ದು, ಸದರಿ ಅಧಿಸೂಚನೆಯ ದಿನಾಂಕ: 06 .12.2007ರ ಕರ್ನಾಟಕ ರಾಜ್ಯ ಪತ್ರದ ಪುಟ ಸಂ . 1147 ರಿಂದ 
1155 ರವರೆಗೆ ಭಾಗ -6ರಲ್ಲಿ ಕೊಡಗಿಹಳ್ಳಿ, ಹುರಳಗೆರೆ , ಮತ್ತಿಕೆರೆ ಗ್ರಾಮಗಳ ಜಮೀನು ಹೇಮಾವತಿ ನಾಲಾ ಯೋಜನೆಗೆ ಭೂ 


- 3 


( ೦ . 


೧೩ ೧) ವಿತವು | 190 


ಕಮ್ಮಿ ಆಗಿದೆ 


೫೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೫ , ೨೦೦೯ 

ಭಾಗ - ೬ 
ಸ್ವಾಧೀನಪಡಿಸಲು ಪ್ರಕಟಣೆ ಹೊರಡಿಸಿರುತ್ತದೆ. ಆದರೆ ಈ ಗ್ರಾಮಗಳ ಬಾಬು ಜಂಟಿ ಮೋಜಣಿ ಕಾರ್ಯ ಪೂರೈಸಿದಾಗ ಈ 
ಕೆಳಕಂಡ ಅನುಸೂಚಿಯಲ್ಲಿ ನಮೂದಿಸಿರುವ ಸರ್ವೆ ನಂಬರುಗಳ ಬಾಲ್ಕು ಕಲಂ 4 (1) ರಂತೆ ಪ್ರಕಟಿಸಲಾದ ವಿಸ್ತೀರ್ಣಕ್ಕಿಂತ 
ಕಡಿಮೆ ವಿಸ್ತೀರ್ಣ ಭೂ ಸ್ವಾಧೀನಕ್ಕೆ ಒಳಪಡುವುದೆಂದು ಕಂಡು ಬಂದಿರುವುದರಿಂದ ಕಲಂ 4(1) ರಲ್ಲಿ ಹೆಚ್ಚುವರಿಯಾಗಿ 
ಪ್ರಕಟವಾಗಿದ್ದು, ವಿಸ್ತೀರ್ಣವನ್ನು ಹಾಗೂ ಭೂ ಸ್ವಾಧೀನಕ್ಕೆ ಪಡದ ವಿಸ್ತೀರ್ಣವನ್ನು ರದ್ದುಪಡಿಸಲು ರದ್ದಿಯಾತಿ ಅಧಿಸೂಚನೆ 
ಹೊರಡಿಸಿರುವುದಾಗಿ ಈ ಮೂಲಕ ಪ್ರಕಟಿಸಲಾಗಿದೆ. 

ಅನುಸೂಚಿ 
ಜಿಲ್ಲೆ: ತುಮಕೂರು 

ಹೋಬಳಿ: ಸಿ . ಎಸ್ . ಮರ 
ತಾಲ್ಲೂಕು: ಗುಬ್ಬಿ 

ಗ್ರಾಮ : ಕೊಡಗೇನಹಳ್ಳಿ, ಹುರುಳಗೆರೆ , ಮತ್ತಿಕೆರೆ 
4(1) ರ ಹಿಡುವಳಿದಾರರ ಹೆಸರುಗಳು | ಸ, ನಂ . | ಭೂ ಸ್ವಾಧೀನಕ್ಕೊಳ ಷರಾ 
ಕ್ರ. ಸಂ . 

ಪಡದ ಕಡಿಮೆಯಾದ 

ವಿಸ್ತೀರ್ಣ 
1 ) ಕೊಡಗೆನಹಳ್ಳಿ 
11ನೇ ಹುಚ್ಚಮ್ಮ , 2ನೇ ಭಾಗ್ಯಮ್ಮ , 3ನೇ ಲಲಿತಮ್ಮ 

0 - 01 ಕಮ್ಮಿ ಆಗಿದೆ. 
ಕೋಂ ಗಿರಿಗೌಡ 
| ತಿಮ್ಮಯ್ಯ ಬಿನ್ ವೆಂಕಟರಮಣಯ್ಯ 

19 / 3 | 0 - 01 

ಕಮ್ಮಿ ಆಗಿದೆ 
5 | ಮೂಡ್ಲಿಗೌಡ ಬಿನ್ ಪಚ್ಚಪ 

24 | 

0 - 01 ಕಮ್ಮಿ ಆಗಿದೆ 
15 ವೆಂಕಟಯ್ಯ ಉ . ತಮ್ಮಯ್ಯ ಬಿನ್ ಗಿರಿಯಪ್ಪನಬಾರನ 27 | 3 | 0 - 0 1 /2 ಕಮ್ಮಿ ಆಗಿದೆ 
25 ಕೃಷ್ಣಯ್ಯ ಬಿನ್ ತಿಮ್ಮಯ್ಯ , ಟಿ. ಕೃಷ್ಣಯ್ಯ ಬಿನ್ 38 . 

0 - 0 1 / 2 
ಲೇ ತಿಮ್ಮಯ್ಯ , ಗೋವಿಂದಯ್ಯ ಬಿನ್ ತಿಮ್ಮಯ್ಯ, 
ಟಿ. ಕೃಷ್ಣಯ್ಯ ಬಿನ್ ಲೇಟ್ ತಿಮ್ಮಯ್ಯ 

2) ಹುರಳಗೆರೆ 
6 | 39 | ತಿರುಮಲಗಿರಿ ಬಿನ್ ಬ್ಯಾಟಯ್ಯ 

29 /1 

0 - 2 | ಕಮ್ಮಿ ಆಗಿದೆ | 
7 | 42 ತಳವಾರಿಕೆ ಇನಾಂ ದೊಡ್ಡನಾಗಯ್ಯ ಬಿನ್ 32 / ಪಿ1 

ಕಮ್ಮಿ ಆಗಿದೆ 
ಕೆಂಪರಸಯ್ಯ , ರಂಗನಾಯ್ಕ ಬಿನ್ ಕೆಂಪರಸಯ್ಯ , & ಪಿ2 
ರಂಗನಾಯ್ಕ ಬಿನ್ ಕೆಂಪರಸಯ್ಯ , ರಂಗಮ್ಮ 

ಕೋಂ ನರಸಯ್ಯ ಕೆಂಪನಾಯ್ಕ ಬಿನ್ ಕೆಂಪರಸಯ್ಯ 
( 8 1 47 ಲಕ್ಷಣ ಬಿನ್ ಹುಚ್ಚೇಗೌಡ 

34 0 - 01 1 /2 | ಕಮ್ಮಿ ಆಗಿದೆ 
49 ನರಸಿಂಹಯ್ಯ ಬಿನ್ ಲೇಟ್ ಮೂಡ್ಲಿಗಿರಯ್ಯ 35 /5 0 - 01 

ಹೋಗಿರುವುದಿಲ್ಲ 
56 | ಸಿದ್ದೇಗೌಡ ಬಿನ್ ಬೋರಯ್ಯ 

0 - 0 1 / 2 ಕಮ್ಮಿ ಆಗಿದೆ 
64 ವೆಂಕಟೇಶಯ್ಯ ಬಿನ್ ಮರಿಹುಚ್ಚಯ್ಯ 

53 /3 | 0 - 0 1 / 2 

ಕಮ್ಮಿ ಆಗಿದೆ 
ಕೆಂಪ ಬಿನ್ ಬೋರ, ಜಿ . ಬೆಟ್ಟಸ್ವಾಮಿಗೌಡ ಬಿನ್ 

53 /5 

0 - 0 1/ 2 
ಗುಡೇಗೌಡ, ಜಯಲಕ್ಷಮ್ಮ ಕೋಂ 
ಲೇ . ಹುಚ್ಚಯ್ಯ , ಕೆಂಪಮ್ಮ ಕೋಂ ಹೆಚ್.ಕೆ. ಶಿವಣ್ಣ 

3) ಮತ್ತಿಕೆರೆ 
74 ತಿಮ್ಮಯ್ಯ ಬಿನ್ ಮೂಢಗಿರಯ್ಯ 

36 / ಎ 

0 - 0 1 / 2 ಕಮ್ಮಿ ಆಗಿದೆ 
75 ತಿಮ್ಮಯ್ಯ ಬಿನ್ ಮೂಢಗಿರಯ್ಯ 

36 / ಬಿ 

0 - 0 1 / 2 ಕಮ್ಮಿ ಆಗಿದೆ. 
1 81 ಕೃಷ್ಣಪ್ಪ ಬಿನ್ ನರಸಿಂಹಯ್ಯ 

22 / 2 

0 - 0 1 / 2 ಕಮ್ಮಿ ಆಗಿದೆ. 
ನರಸಿಂಹಯ್ಯ ಬಿನ್ ಬೋರೇಗೌಡ, ಎಸ್. ಬಿ . 31 

0 - 03 

ಕಮ್ಮಿ ಆಗಿದೆ 
ಶಿವಲಿಂಗಯ್ಯ ಬಿನ್ ಬೆಟ್ಟಯ್ಯ , ಲಕ್ಷ್ಮಿದೇವಮ್ಮ 
ಕೋಂ ತಮ್ಮಯ್ಯ , ಚಿಕ್ಕಮ್ಮ ಕೋಂ ನಿಂಗಯ್ಯ , 
ಸಿದ್ದಯ್ಯ ಬಿನ್ ಬೋರಯ್ಯ , ಗಂಗಾಧರಯ್ಯ ಬಿನ್ 
ಬೋರಯ್ಯ 

0 - 015 1 / 2 
ಪಿ . ಆರ್ . 232 

ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು. 


0 - 01 


ನಾಲೆ 


425 


63 


ಕಮ್ಮಿ ಆಗಿದೆ 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೫, ೨೦೦೯ 

೫೭೭ 
ಕಂದಾಯ ಸಚಿವಾಲಯ 
ಭೂಸ್ವಾಧೀನ ಅಧಿನಿಯಮದ 6(1) ನೇ ಪ್ರಕರಣದ ಮೇರೆಗೆ ಘೋಷಣೆ 

ಕ್ರಮಾಂಕ: ಕಂಇ 22 ಭೂಸ್ವಾತು 2009 , ದಿನಾಂಕ: 28ನೇ ಏಪ್ರಿಲ್ 2009 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ ನಾಲೆಗಾಗಿ ಅಗತ್ಯವಾಗಿದ್ದವು ಎಂದು ತುಮಕೂರು ಜಿಲ್ಲೆಯ 
ಜಿಲ್ಲಾಧಿಕಾರಿಯವರು ಭೂಸ್ವಾಧೀನ ಕಾಯ್ದೆ 1894 ರ ಕಲಂ 4(1) ರ ಮೇರೆಗೆ ಅಧಿಸೂಚನೆ ಕ್ರಮಾಂಕ: ಎಲ್‌ಎಕ್ಯೂ /ಎಸ್‌ಆರ್‌/ 32 /2007 - 08, ದಿನಾಂಕ : 19 .10.2007ರ ಅಧಿಸೂಚನೆಯಲ್ಲಿ 
ಅಧಿಸೂಚಿಸಲಾಗಿದ್ದುದರಿಂದ, 

ಮತ್ತು ಕರ್ನಾಟಕ ಕಾಯ್ದೆ 33 /1991 ರನ್ವಯ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894 ರ (ಕೇಂದ್ರ ಅಧಿನಿಯಮ 1894) (1) 5ಎ ಪ್ರಕರಣದ (2) ನೇ ಉಪಪ್ರಕರಣದ 
ಮತ್ತು 6 (1ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಆರ್ಜನೆ ಮಾಡಿಕೊಳ್ಳುವ 
ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ 

ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮ 6(1) ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ವಿಶೇಷ ಭೂಸ್ವಾಧೀನಾಧಿಕಾರಿಗಳು , ಹೇಮಾವತಿ ನಾಲಾ ವಲಯ , ತುಮಕೂರು ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ 
ಕುರಿತಂತೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಆರ್ಜನೆ ಅಧಿನಿಯಮದ 3ನೇ ಪ್ರಕರಣದ ( ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ 
ಹಾಗೂ ಸದರಿ ಭೂಮಿಯ ಆರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 
ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ , ತುಮಕೂರು ಇವರ ಕಛೇರಿಯಲ್ಲಿ ಇಡಲಾಗಿದೆ. 

ಅನುಸೂಚಿ 
ಜಿಲ್ಲೆ : ತುಮಕೂರು ತಾಲ್ಲೂಕು : ತುರುವೇಕೆರೆ - ಹೋಬಳಿ : ದಂಡಿನಶಿವರ /ಕಸಬ 

ಗ್ರಾಮ : ಕೊಂಡಜ್ಜಿ, ಶೆಟ್ಟಿಹಳ್ಳಿ (ಶ್ರೀರಾಂಪುರ ), 

ರಾಯಸಂದ್ರ 
ಖಾತೆದಾರರ ಹೆಸರು ಅನುಭವದಾರರ ಹೆಸರು | ಸ, ನಂ . | ತರಹೆ | 

ಚಕ್ಕುಬಂದಿ 

ಭೂಸ್ವಾಧೀನದ ಜಮೀನಿನ 
ಪೂರ್ವ 

ಉತ್ತರ | ದಕ್ಷಿಣ | ವಿಸ್ತೀರ್ಣ | ಆಕಾರ 
ಸ. ನಂ . 

ಸ . ನಂ . ಸ. ನಂ . ಎ - ಗುಂ | ರೂ - ಪೈ 

1. ಗ್ರಾಮ : ಕೊಂಡಜ್ಜಿ 
ಕೆ. ಜಿ. ಗಂಗಾಧರಯ್ಯ ಬಿನ್ ಗಿರಿಯಪ್ಪ, ಕೆ. ಜಿ . | ಕೆ. ಜಿ. ಗಂಗಾಧರಯ್ಯ , 

274 | ಋಷ್ಠಿ 

| ಉಳಿಕೆ | ಉಳಿಕೆ | 273 7 277 0-00 1/2 | 0-02 
ದ್ಯಾವೇಗೌಡ ಬಿನ್ ಗಿರಿಯಪ್ಪ ಕೆ. ಜಿ. 

ಕೆ. ಜಿ . ದೇವೇಗೌಡ, ಕೆ . ಜಿ . 
ತಮ್ಮೇಗೌಡ ಬಿನ್ ಗಿರಿಯಣ್ಣ, ಕೆಂಪಮ್ಮ ಕೋಂ ತಮ್ಮೇಗೌಡ, ನಂಜಮ್ಮ , 
ಎಲ್. ರಂಗಪ್ಪ , ನಂಜಮ್ಮ ಕೋಂ ಎಚ್. ಬಿ . ಚಿಕ್ಕೇಗೌಡ, ಕೆಂಪಮ್ಮ 
ಗೋವಿಂದಯ್ಯ , ಚಿಕ್ಕೇಗೌಡ ಬಿನ್ ಗಿರಿಗೌಡ, ಕೋಂ ಎಲ್. ರಂಗಪ್ಪ, 
ಪರಮೇಶ್ ಬಿನ್ ಲೇ : ರಾಮೇಗೌಡ ಬ್ಯಾಟಪ್ಪ | ಪರಮೇಶ್, ಬ್ಯಾಟಪ್ಪ 
ಬಿನ್ ಲೇ : ರಾಮೇಗೌಡ 


* ಚಕ್ಕುಬಂದಿ 

ಉತ್ತರ 
ಸ. ನಂ . 

ಸ . ನಂ . 
ಉಳಿಕೆ 274 


ಪಶ್ಚಿಮ 


ದಕ್ಷಿಣ 
ಸ. ನಂ . 
619 


ಭೂಸ್ವಾಧೀನದ ಜಮೀನಿನ 
| ವಿಸ್ತೀರ್ಣ | ಆಕಾರ 

ಎ - ಗುಂ ರೂ - ಪೈ 
- 0 - 09 | 0 -31 


_ 303 


304 /2 


- 0 - 02 


| 0 - 06 | 


Q 


. 


ಸ್ತೆ 


304 
304 /2 
277 


೫೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೫ , ೨೦೦೯ 

ಭಾಗ - ೬ 
ಖಾತೆದಾರರ ಹೆಸರು ಅನುಭವದಾರರ ಹೆಸರು | ಸ , ನಂ . | ತರಹೆ 

ಪೂರ್ವ 

ಸ. ನಂ . 
2 . | ಗಂಗಾಧರಯ್ಯ ಬಿನ್ ನಿಂಗೇಗೌಡ, ಕೆ. ಜಿ. ಗಂಗಾಧರಯ್ಯ , ಕೆ. ಜಿ. | 277 / | ಖುಷ್ಠಿ ಉಳಿಕೆ 
| ಗಂಗಾಧರಯ್ಯ ಬಿನ್ ಗಿರಿಯಪ್ಪ, ಗಿರಿಯಪ್ಪ, ಗಂಗಾಧರಯ್ಯ , 
ಪರಮೇಶ್ ಬಿನ್ ಲೇ : ರಾಮೇಗೌಡ, ಬ್ಯಾಟಪ್ಪ ಪರಮೇಶ್, ಬ್ಯಾಟಪ್ಪ 

ಬಿನ್ ಲೇ : ರಾಮೇಗೌಡ 
3. ಗಂಗಣ್ಣ ಬಿನ್ ಲೇಟ್ ಸಣ್ಣಬೈರೇಗೌಡ, ( ರಂಗಪ್ಪ, ಗಂಗಣ್ಣ 3044 

ಉಳಿಕೆ 
ರಂಗಪ್ಪ ಬಿನ್ ಸಣ್ಣಬೈರೇಗೌಡ 
4. ಚನ್ನಮ್ಮ ಕೋಂ ನಂಜಪ್ಪ ಚನ್ನಮ್ಮ ಕೋಂ ನಂಜಪ್ಪ 304 /2 

ಉಳಿಕೆ 
5. | ಲಕ್ಷ್ಮಮ್ಮ ಕೋಂ ಅಂದಾನಯ್ಯ 

- 305A | ಖಷ್ಠಿ | ಉಳಿಕೆ | 
6. ಗೋವಿಂದಯ್ಯ ಬಿನ್ ನಾರಾಯಣಪ್ಪ, ಗೋವಿಂದಯ್ಯ , ಜಗದೀಶ 619 | 

618 / 
ಜಗದೀಶ ಮೈ . ಗಾ ತಿಮ್ಮನಾಯ್ಕ 

ಮೈ . ಗಾ ತಿಮ್ಮನಾಯ್ಕ 
7. ಚಿಕ್ಕೇಗೌಡ ಬಿನ್ ಸಣ್ಣಗಿರಿಗೌಡ, 

ಚಿಕ್ಕೇಗೌಡ, 

618 / 2 

ಖುಷ್ಠಿ | 618/ 
ಪುಟ್ಟಶ್ಯಾಮಯ್ಯ ಬಿನ್ ಪುಟ್ಟೇಗೌಡ, ಶಿವಣ್ಣ ಪುಟ್ಟಶ್ಯಾಮಯ್ಯ, ಶಿವಣ್ಣ, 
ಬಿನ್ ಪುಟ್ಟೇಗೌಡ, ಸಣ್ಣಲಿಂಗಯ್ಯ ಬಿನ್ | ಸಣ್ಣಲಿಂಗಯ್ಯ , ಲಕ್ಷ್ಮಮ್ಮ 
ಸಣ್ಣಗಿರಿಗೌಡ, ಲಕ್ಷ್ಮಮ್ಮ ಕೋಂ ಸಿದ್ದಪ್ಪ, 

ಗಂಗಾಧರ ಬಿನ್ ಸಿದ್ದಪ್ಪ 
8. | ಕೆ. ಜಿ. ಶಂಕರೇಗೌಡ ಬಿನ್ ಕೆ. ಸಿ. ಗಿರಿಗೌಡ ಕೆ. ಜಿ . ಶಂಕರೇಗೌಡ 622 /2 | ಖುಷಿ | 275 | 
ಒಟ್ಟು 

2. ಗ್ರಾಮ : ಶೆಟ್ಟಿಹಳ್ಳಿ (ಶ್ರೀರಾಂಪುರ ) 
9. ಗೋಮಾಳ, ಸಿದ್ದರಾಮಯ್ಯ ಬಿನ್ ಗೋಮಾಳ, 

| ಅಗ್ರಹಾರ 
ಹೆಂಜಯ್ಯಕೊಪ್ಪ, ಗಂಗಣ್ಣ ಬಿನ್ ಸಿದ್ದರಾಮಯ್ಯ , ಗಂಗಣ್ಣ 

ಗಡಿ 
ಗೋವಿಂದಯ್ಯ 

ಮತ್ತು 
ನಾಲೆ 


3054 
254 
618 / 2 


T . 


0 - 01 

0 - 02 
| 0 - 03 / 


[ 0 - 03 
| 0 - 07 

0 - 12 


ಉಳಿಕೆ 


| 


618 


| 


ಉಳಿಕೆ | 619 


ಉಳಿಕೆ 


ಉಳಿಕೆ | 0 -01 1 /2 0 - 05 


ಉಳಿಕೆ 


ಉಳಿಕೆ | 


266 


| 


0 - 03 0 = 10 
0 - 22 1/ 2 | 0 - 76 


ಖುಷ್ಠಿ 


ಉಳಿಕೆ 


0 -14 
0 - 07 


0 - 48 
0 - 24 


ಒಟ್ಟು 


0 - 21 


| 


0 - 72 


ತರಹೆ 


ನಂ . 


ದ . 


ಣೆ 


ಸ. ನಂ . 


ಎ - ಗುಂ 


- 83/ 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೫, ೨೦೦೯ 

೫೭೯ 
ಖಾತೆದಾರರ ಹೆಸರು ಅನುಭವದಾರರ ಹೆಸರು | ಸ. 

ಚಕ್ಕುಬಂದಿ 

ಭೂಸ್ವಾಧೀನದ ಜಮೀನಿನ 
ಪೂರ್ವ ಪಶ್ಚಿಮ ಉತ್ತರ | 

ವಿಸ್ತೀರ್ಣ | ಆಕಾರ 
ಸ . ನಂ . ಸ. ನಂ . 

ಸ . ನಂ . 

3 . ಗ್ರಾಮ : ರಾಯಸಂದ್ರ 
10. ತಿಮ್ಮಯ್ಯ ಬಿನ್ ಜುಂಜೇಗೌಡ, 

ಟಿ. ತಿಮ್ಮಯ್ಯ , 

* 78 ಖುಷಿ | 79 / 2 ,3 | 75 ಉಳಿಕೆ | ಉಳಿಕೆ | 0 -18 | 0 - 40 || 
ಎಂ . ಗೋಪಿನಾಥ ಬಿನ್ ಚಿ . ಮರಿ 

ಎಂ . ಗೋಪಿನಾಥ, 
ಎಂ .ಎಸ್. ಮುರಳೀಧರ ಬಿನ್ ಸಣ್ಣಪ್ಪಯ್ಯ , ಎಂ . ಎಸ್. ಮುರಳೀಧರ, 
ಎಂ .ಎಸ್. ಮುರಳೀಧರ ಬಿನ್ ಸಣ್ಣಪ್ಪಯ್ಯ , ಶಿವಣ್ಣ , ಶಿವಗಂಗಮ್ಮ , 
ಮಹದೇವಯ್ಯ ಬಿನ್ ಶಿವಣ್ಣ , ಸುನಂದ ಕೋಂ ಮಹದೇವಯ್ಯ , ಸುನಂದ 

ಮಹದೇವಯ್ಯ 
11. ಆರ್‌. ಎನ್ . ಮಲ್ಲಿಕಾರ್ಜುನಯ್ಯ , ಆರ್.ಎನ್. ಮಲ್ಲಿಕಾರ್ಜುನಯ್ಯ , | 79 /2 | ಭಾಗಾಯ್ತು | 83 / 

ಉಳಿಕೆ | 79 / 3 | - 0 - 05 | 0 - 81 
ಆರ್. ಎನ್. ಶಿವನಂಜಪ್ಪ 

ಆರ್.ಎನ್. ಶಿವನಂಜಪ್ಪ 
12 . ಗಂಗಮ್ಮ ಕೋಂ ಶಿವಲಿಂಗಯ್ಯ , ಗಂಗಾಧರಯ್ಯ , ಎಂ .ಎಸ್. ( 79 /3ಬಿ | ಭಾಗಾಯ್ತು | 

79 / 2 

0 - 05T 0 - 81 
ಆರ್. ಸಿ. ಪ್ರಭುಸ್ವಾಮಿ ಬಿನ್ ಚನ್ನಬಸವಯ್ಯ ದಿವಾಕರ, ಆರ್. ಸಿ. ಪ್ರಭುಸ್ವಾಮಿ 
13. ಸ್ಮಿತಾ ಬಿನ್ ಮಲ್ಲಿಕಾರ್ಜುನಯ್ಯ , ಸಂತೋಷ್ | ಸ್ಮಿತಾ, ಸಂತೋಷ್ 80 / 2 |[ ಭಾಗಾಯ್ತು | 81/3 83 / ಉಳಿಕೆ 81 /1 ,2 0 - 06 | 1 - 03 
14 . ಸಣ್ಣಗಂಗಮ್ಮ ಕೋಂ ಶಿವಗಂಗಪ್ಪ | ಸಣ್ಣಗಂಗಮ್ಮ 

81 | ಭಾಗಾಯ್ತು 81/ 2 83 / 80 / 2 ಉಳಿಕೆ | 0 - 03 1/ 2 | 0 - 60 
15 . | ನಂಜುಂಡಮ್ಮ ಕೋಂ ಸಿದ್ದರಾಮಯ್ಯ ನಂಜುಂಡಮ್ಮ 

81 / 2 | ಖಿಷ್ಠಿ 81 /3 | 81 / 80 / 2 

0 - 02 1 / 2 | 0 - 10 
16 . ನಂಜುಂಡಮ್ಮ ಕೋಂ ಬಸವೇಗೌಡ | ನಂಜುಂಡಮ್ಮ 

83 / | ಭಾಗಾಯ್ತು | 81 | 79 / 2 , 3 | ಉಳಿಕೆ ಉಳಿಕೆ 0 - 01 1/ 4 | 0 - 22 
17 . ನಂಜಯ್ಯ ಬಿನ್ ಸಿದ್ರಾಮಯ್ಯ 

| ನಂಜಯ್ಯ 

105 | ಋಷ್ಠಿ | 75 | - 106 | 75 ಉಳಿಕೆ 

[ 0 - 03 

0 -10 
ಒಟ್ಟು 

1 - 04 1 / 4 | 4 - 07 
ಘೋಷ್ಟಾರೆ 
ಕ್ರ. ಸಂ . ಗ್ರಾಮಗಳು 

ಭಾಗಾಯ್ತು ಒಟ್ಟು 
| ಕೊಂಡಜ್ಜಿ 0 - 22 1 / 2 

0 - 22 1 / 2 
2. ಶೆಟ್ಟಿಹಳ್ಳಿ (ಶ್ರೀರಾಂಪುರ) | 0 - 21 

0 - 21 
3. | ರಾಯಸಂದ್ರ 

0 - 23 1 / 2 | 0 - 20 3 / 4 | 1 - 04 1/ 4 
ಒಟ್ಟು 1 - 27 | 0 - 20 3 / 4 | 2 - 07 1 / 4 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ವೆಂಕಟೇಶಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂಸ್ವಾಧೀನ- 2) 


ಖುಷಿ 


- 


೫೮೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೫, ೨೦೦೯ 

ಭಾಗ - ೬ 
ಕಂದಾಯ ಸಚಿವಾಲಯ 
ಭೂಸ್ವಾಧೀನ ಅಧಿನಿಯಮದ 6(1) ನೇ ಪ್ರಕರಣದ ಮೇರೆಗೆ ಘೋಷಣೆ 

ಕ್ರಮಾಂಕ: ಕಂಇ 22 ಭೂಸ್ವಾತು 2009 , ದಿನಾಂಕ: 28ನೇ ಏಪ್ರಿಲ್ 2009 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ ನಾಲೆಗಾಗಿ ಅಗತ್ಯವಾಗಿದ್ದವು ಎಂದು ತುಮಕೂರು ಜಿಲ್ಲೆಯ 
ಜಿಲ್ಲಾಧಿಕಾರಿಯವರು ಭೂಸ್ವಾಧೀನ ಕಾಯ್ದೆ 1894 ರ ಕಲಂ 4(1) ರ ಮೇರೆಗೆ ಅಧಿಸೂಚನೆ ಕ್ರಮಾಂಕ: ಎಲ್‌ಎಕ್ಯೂ /ಎಸ್‌ಆರ್‌/ 32 /2007 - 08, ದಿನಾಂಕ : 19 .10.2007ರ ಅಧಿಸೂಚನೆಯಲ್ಲಿ 
ಅಧಿಸೂಚಿಸಲಾಗಿದ್ದುದರಿಂದ, 

ಮತ್ತು ಕರ್ನಾಟಕ ಕಾಯ್ದೆ 33/1991 ರನ್ವಯ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894 ರ (ಕೇಂದ್ರ ಅಧಿನಿಯಮ 1894) (1) 5ಎ ಪ್ರಕರಣದ (2) ನೇ ಉಪಪ್ರಕರಣದ 
ಮತ್ತು 6 (1ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಆರ್ಜನೆ ಮಾಡಿಕೊಳ್ಳುವ 
ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ 

ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮ 6(1) ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ವಿಶೇಷ ಭೂಸ್ವಾಧೀನಾಧಿಕಾರಿಗಳು , ಹೇಮಾವತಿ ನಾಲಾ ವಲಯ , ತುಮಕೂರು ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ 
ಕುರಿತಂತೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಆರ್ಜನೆ ಅಧಿನಿಯಮದ 3ನೇ ಪ್ರಕರಣದ ( ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ 
ಹಾಗೂ ಸದರಿ ಭೂಮಿಯ ಆರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ . 
ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ , ತುಮಕೂರು ಇವರ ಕಛೇರಿಯಲ್ಲಿ ಇಡಲಾಗಿದೆ. 

ಅನುಸೂಚಿ 
ಜಿಲ್ಲೆ : ತುಮಕೂರು ತಾಲ್ಲೂಕು : ತುರುವೇಕೆರೆ ಹೋಬಳಿ : ದಂಡಿನಶಿವರ /ಕಸಬ ಗ್ರಾಮ : ಕೊಂಡಜ್ಜಿ, ಶೆಟ್ಟಿಹಳ್ಳಿ (ಶ್ರೀರಾಂಪುರ ), 

ರಾಯಸಂದ್ರ 

ವಿಸ್ತೀರ್ಣ 
ಅನುಭವದಾರರ ಹೆಸರು 

| ಸ. ನಂ. | 
ಸ . ನಂ . ತರಹ 

ಎ - ಗುಂ 
1. ಗ್ರಾಮ : ಕೊಂಡಜ್ಜಿ 
| ಕೆ.ಜಿ. ಗಂಗಾಧರಯ್ಯ , ಕೆ.ಜಿ. ದೇವೇಗೌಡ, ಕೆ.ಜಿ. ತಮ್ಮೇಗೌಡ, ನಂಜಮ್ಮ , ಚಿಕ್ಕೇಗೌಡ, ಕೆಂಪಮ್ಮ ಕೋಂ 

274 

ಖುಷಿ 0 - 00 1 / 2 
ಎಲ್. ರಂಗಪ್ಪ , ಪರಮೇಶ್, ಬ್ಯಾಟಪ್ಪ 
ಗಂಗಾಧರಯ್ಯ , ಕೆ.ಜಿ. ಗಂಗಾಧರಯ್ಯ , ಪರಮೇಶ್, ಬ್ಯಾಟಪ್ಪ ಗಿರಿಯಪ್ಪ 

2770 

0 - 09 
ರಂಗಪ್ಪ, ಗಂಗಣ್ಣ 

304 

0 - 02 
| ಚನ್ನಮ್ಮ ಕೋಂ ನಂಜಪ್ಪ 

304 / 2 

0 - 01 
305 

0 - 02 
6. ಗೋವಿಂದಯ್ಯ , ಜಗದೀಶ ಮೈ . ಗಾ ತಿಮ್ಮನಾಯ್ಕ 

619 ಖುಷಿ 

0 - 03 1 /2 


ಖುಷಿ 
ಖುಷಿ 
ಖುಷ್ಠಿ 
ಖುಷಿ 


b) 


ಖಷ್ಠಿ 


ಹ| 


ಖುಷಿ 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೫, ೨೦೦೯ 

೫೮೧ 

ವಿಸ್ತೀರ್ಣ 
ಅನುಭವದಾರರ ಹೆಸರು 

ಸ . ನಂ . ತರಹೆ 

ಎ - ಗುಂ 
7. | ಚಿಕ್ಕೇಗೌಡ, ಪುಟ್ಟಶಾಮಯ್ಯ , ಶಿವಣ್ಣ, ಸಣ್ಣಲಿಂಗಯ್ಯ , ಲಕ್ಷ್ಮಮ್ಮ ಗಂಗಾಧರ 

618 / 2 

0 - 01 1/2 
ಕೆ. ಜಿ . ಶಂಕರೇಗೌಡ 

62272 ಋಷ್ಠಿ 0 - 03 
ಒಟ್ಟು 

0 - 22 1 / 2 
2. ಗ್ರಾಮ : ಶೆಟ್ಟಿಹಳ್ಳಿ (ಶ್ರೀರಾಂಪುರ) 
9. |ಗೋಮಾಳ, ಸಿದ್ದರಾಮಯ್ಯ , ಗಂಗಣ್ಣ 

0 - 14 

0 - 07 
ಒಟ್ಟು 

0 - 21 
3 . ಗ್ರಾಮ : ರಾಯಸಂದ್ರ 
| ಟಿ. ತಿಮ್ಮಯ್ಯ , ಎಂ . ಗೋಪಿನಾಥ, ಎಂ .ಎಸ್. ಮುರಳೀಧರ , ಶಿವಣ್ಣ , ಶಿವಗಂಗಮ್ಮ , ಮಹದೇವಯ್ಯ , ಸುನಂದ ಎಂ . ಎಸ್ . ಸಣ್ಣಪ್ಪಯ್ಯ | 78 | ಖುಷಿ 0 - 18 
| ಆರ್.ಎನ್. ಮಲ್ಲಿಕಾರ್ಜುನಯ್ಯ , ಆರ್.ಎನ್. ಶಿವನಂಜಪ್ಪ 

79 /2 | ಭಾಗಾಯ್ತು | 0 - 05 
ಗಂಗಾಧರಯ್ಯ , ಎಂ .ಎಸ್. ದಿವಾಕರ, ಆರ್. ಸಿ. ಪ್ರಭುಸ್ವಾಮಿ ಗಂಗಮ್ಮ 

79 /3ಬಿ | ಭಾಗಾಯ್ತು | 0 - 05 
ಸ್ಮಿತಾ, ಸಂತೋಷ್ 

80 / 2 | ಭಾಗಾಯ್ತು | 0 - 06 
ಸಣ್ಣಗಂಗಮ್ಮ 

814 | ಭಾಗಾಯ್ತು | 0 - 03 1/ 2 
ನಂಜುಂಡಮ್ಮ 

81 / 2 | ಖುಷ್ಠಿ | 0 - 02 1 / 2 
ನಂಜುಂಡಮ್ಮ 

83 / | ಭಾಗಾಯ್ತು | 0 - 01 1 / 4 
ನಂಜಯ್ಯ 

105 | ಖಪ್ತಿ 

0 - 03 
ಒಟ್ಟು 

1 - 04 1 / 4 
ಘೋಷ್ಟಾರೆ 
ಕ್ರ. ಸಂ . | ಗ್ರಾಮಗಳು 

ಖಷ್ಠಿ ಭಾಗಾಯ್ತು | ಒಟ್ಟು 
1. ಕೊಂಡಜ್ಜಿ 0 - 22 1 / 2 | 

0 - 22 1 / 2 
2. ಶೆಟ್ಟಿಹಳ್ಳಿ (ಶ್ರೀರಾಂಪುರ) | 0 - 21 

0 - 21 
3 . | ರಾಯಸಂದ್ರ 

0 - 23 1 / 2 | 0 - 20 3 / 4 | 1 - 04 1 / 4 
ಒಟ್ಟು 1 - 27 1 / 2 | 0 - 20 3/ 4 | 2 - 07 1 /4 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
ಪಿ . ಆರ್ . 219 

ಎಂ . ವೆಂಕಟೇಶಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , ಕಂದಾಯ ಇಲಾಖೆ (ಭೂಸ್ವಾಧೀನ- 2) 


೫೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೫ , ೨೦೦೯ 

ಭಾಗ - ೬ 
- ಕಂದಾಯ ಸಚಿವಾಲಯ 
ಭೂ ಸ್ವಾಧೀನ ಕಾಯ್ದೆ ಕಲಂ 6 (1) ರ ಪ್ರಕರಣದ ಮೇರೆಗೆ ಘೋಷಣೆ 

ಕಂಇ 15 ಭೂಸ್ವಾಶಿ 2009, ದಿನಾಂಕ: 28ನೇ ಮೇ 2009 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ತೀರ್ಥಹಳ್ಳಿ ತಾಲ್ಲೂಕು ಹೊಸಹಳ್ಳಿ ಏತ ನೀರಾವರಿ ನಿರ್ಮಾಣಕ್ಕಾಗಿ 
ಅಗತ್ಯವಾಗಿದ್ದವು ಎಂದು ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಭೂ ಸ್ವಾಧೀನ ಕಾಯ್ದೆ 1894 ರ ಕಲಂ 4 (1) ರ ಮೇರೆಗೆ ಅಧಿಸೂಚನೆ ಕ್ರಮಾಂಕ ಆರ್‌( 3) ಎಲ್. ಎ . ಕ್ಯೂ . ಎಸಾರ್ 2/ 07 - 08 
ದಿನಾಂಕ: 21 .2. 2008 ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ ಮತ್ತು ಕರ್ನಾಟಕ ಕಾಯ್ದೆ 33: 1991 ರನ್ವಯ ತಿದ್ದುಪಡಿಯಾದ ಭೂ ಸ್ವಾಧೀನ ಕಾಯ್ದೆ 1894ರ (ಕೇಂದ್ರ ಕಾಯ್ದೆ 
1894ರ (1) 5ಎ ಪ್ರಕರಣದ ( 2) ನೇ ಉಪ ಪ್ರಕರಣದ ಮತ್ತು 6(1) ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ 
ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಸ್ವಾಧೀನ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ, ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿದೆ 
ಎಂದು ಸದರಿ ಕಾಯ್ದೆ ಕಲಂ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ಉಪ ವಿಭಾಗಾಧಿಕಾರಿಗಳು ಹಾಗೂ ಭೂ ಸ್ವಾಧೀನಾಧಿಕಾರಿಗಳು, ಶಿವಮೊಗ್ಗ ಉಪ ವಿಭಾಗ, ಶಿವಮೊಗ್ಗ ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ 
ಎಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಸ್ವಾಧೀನ ಕಾಯ್ದೆ 3ನೇ ಪ್ರಕರಣದ ( ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ 
ಮಾಡಲಾಗಿದೆ. ಹಾಗೂ ಸದರಿ ಭೂಮಿಯ ಸ್ವಾಧೀನಕ್ಕೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಕಾಯ್ದೆಯ ಕಲಂ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ಉಪ ವಿಭಾಗಾಧಿಕಾರಿಗಳು ಹಾಗೂ ಭೂ ಸ್ವಾಧೀನಾಧಿಕಾರಿಗಳು , ಶಿವಮೊಗ್ಗ ಉಪ ವಿಭಾಗ, ಶಿವಮೊಗ್ಗ ಇವರ ಕಛೇರಿಯಲ್ಲಿ 
ಇಡಲಾಗಿದೆ. 

ಅನುಸೂಚಿ 
ಜಿಲ್ಲೆ: ಶಿವಮೊಗ್ಗ ತಾಲ್ಲೂಕು: ಶಿವಮೊಗ್ಗ 

ಹೋಬಳಿ: ಮತ್ತೂರು 

ಗ್ರಾಮ : ಮುಂಡುವಳ್ಳಿ 
ಕ್ರ. ಸಂ . ಖಾತೆದಾರರ ಹೆಸರು ಅನುಭವದಾರರ ಸ . ನಂ . | | ವಿಸ್ತೀರ್ಣ | ಆಕಾರ 

ಚಕ್ಕುಬಂದಿ 
ಹೆಸರು 

ಪೂರ್ವಕ್ಕೆ ಪಶ್ಚಿಮಕ್ಕೆ ಉತ್ತರಕ್ಕೆ ದಕ್ಷಿಣಕ್ಕೆ 
1 | ಹೆಚ್ . ಜಿ . ಗೋಪಾಲನಾಯ್ಕ ಬಿನ್ ಸ್ವಂತ 

0 - 06 . | 0 - 74 294 

30 / 2 

30 / 2 29 / 2 
ಗುಂಡನಾಯ್ಕ 

43 | 29/4 | 29 /4 | 29 /5 
ಹೆಚ್ .ಎಸ್. ಪ್ರವೀಣ ಬಿನ್ ಶಿವಪ್ಪ ಗೌಡ ಸ್ವಂತ 

0 - 04 | 0 - 62 2915 

29 / 2 29 / 4 29 / 4 
ಹೆಚ್. ಜಿ . ಗೋಪಾಲನಾ 

0 - 01 0 -12 29 / 2 

30 / 2 
ಗುಂಡಪ್ಪಗೌಡ 
ತಮ್ಮಯ್ಯಗೌಡ ಬಿನ್ ಲೋಕಪ್ಪ ಗೌಡ ಪ್ರಕಾಶ ಬಿನ್ 

0 - 02 | 0 - 24 
ತಮ್ಮಯ್ಯ 
5 . | ಹೆಚ್ . ಪಿ . ಮಹೇಶ ಬಿನ್ ಪಟೇಗೌಡ ( ಸ್ವಂತ 

- 0 - 08 30 /2 34 
ಸರ್ಕಾರಿ 

ಸರ್ಕಾರಿ 43 | ತರಿ 0 - 08 - 

144 ತುಂಗಾನದಿ 


34 


34 


34 


34 


* 


ಪೂರ್ವಕ್ಕೆ 


SHy 


ಸ್ವಂತ 


| 


143 


34 


@ 


143 


@ 


વરસ 


- 16 


| | 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೫ , ೨೦೦೯ 

೫೮೩ 
ಕ್ರ. ಸಂ . ಖಾತೆದಾರರ ಹೆಸರು ಅನುಭವದಾರರ ಸ . ನಂ . 1 ತರಹೆ | ವಿಸ್ತೀರ್ಣ ಆಕಾರ 

ಚಕ್ಕುಬಂದಿ 
ಹೆಸರು 

ಪಶ್ಚಿಮಕೆ | ಉತ್ತರಕ್ಕೆ ದಕ್ಷಿಣಕ್ಕೆ 
- 7. ಹೆಚ್. ಸಿ. ವೆಂಕಟಪ್ಪಗೌಡ ಬಿನ್ 

ತರಿ 0 - 02 0 - 01 

143 143 
ಚನ್ನಪ್ಪಗೌಡ 
* 8, | ಎ . ಕೆ. ಯಲ್ಲಪ್ಪ ಬಿನ್ ಭರ್ಮಣ್ಣ 

143 ತರಿ 0 - 02 0 - 01 || 143 | 144 | 143 | 
9 . | ಜೆ. ಸಿ . ಬಸವರಾಜಪ್ಪ ಬಿನ್ ಚನ್ನಬಸಪ್ಪ 

144 ಖುಷಿ 0 - 16 . 

| 143 | 43 | 144 | 35 
ಒಟ್ಟು ವಿಸ್ತೀರ್ಣ 

1 - 09 | 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ . ಆರ್ . 224 

ಎಂ . ವೆಂಕಟೇಶಮೂರ್ತಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , ಕಂದಾಯ ಇಲಾಖೆ (ಭೂಸ್ವಾಧೀನ- 2) 
ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ , ತುಮಕೂರು ಜಿಲ್ಲೆ, ತುಮಕೂರು. 

ಭೂಆರ್ಜನೆ ಅಧಿನಿಯಮ 4(1 ) ನೇ ಪ್ರಕರಣದ ಮೇರೆಗೆ ಅಧಿಸೂಚನೆ. 

ಕ್ರಮಾಂಕ: ಎಲ್ಎಕ್ಯೂ : ಎಸ್ ಆರ್ : 7/2009 -10, ದಿನಾಂಕ: 14ನೇ ಮೇ 2009 
ಇದರ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಕಳ್ಳಂಬೆಳ್ಳ ಮತ್ತು ಭೂಪಸಂದ್ರ ಗ್ರಾಮದ ಕೆಲವು ಸ. ನಂ . ಗಳ ಜಮೀನಿಗೆ ಕಳ್ಳಂಬೆಳ್ಳ 
ಕೆರೆಯಿಂದ ಅಜೇನಹಳ್ಳಿ ಕೆರೆಗೆ ಫೀಡರ್ ಚಾನೆಲ್ ಮುಖಾಂತರ ನೀರು ಹರಿಸಲು ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ಇವರಿಗೆ ಕಂಡು ಬಂದಿರುವುದರಿಂದ ಕರ್ನಾಟಕ ಕಾಯಿದೆ 
33:1991 ರ ಅನ್ವಯ ತಿದ್ದುಪಡಿಯಾದ ಕೇಂದ್ರ ಅಧಿನಿಯಮ 1894 ರ 4ನೇ ಪ್ರಕರಣದ (1) ನೇ ಉಪಪ್ರಕರಣದ ಅನುಸಾರವಾಗಿ ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಆ ಬಗ್ಗೆ ಈ ಮೂಲಕ 
ನೋಟೀಸುಗಳನ್ನು ಕೊಡಲಾಗಿದೆ. ಹಾಗೂ ಜಿಲ್ಲಾಧಿಕಾರಿಗಳು , ತುಮಕೂರು ಜಿಲ್ಲೆ, ತುಮಕೂರುರವರು ಅಧಿನಿಯಮದ 4 ( 2) ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಲು ಉಪವಿಭಾಗಾಧಿಕಾರಿಗಳು ಹಾಗೂ ಭೂಸ್ವಾಧೀನಾಧಿಕಾರಿಗಳು ಮಧುಗಿರಿ ಉಪ ವಿಭಾಗ, ಮಧುಗಿರಿ ಹಾಗೂ ಅವರ ಸಿಬ್ಬಂದಿ ಮತ್ತು ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ 
ನೀಡಿರುತ್ತಾರೆ. 

ಸದರಿ ಅಧಿನಿಯಮದ 3( ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರುರವರು ಅಧಿನಿಯಮ 5ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ 
ಪ್ರಕಾರ್ಯಗಳನ್ನು ನಿರ್ವಹಿಸಲು ಉಪವಿಭಾಗಾಧಿಕಾರಿಗಳು , ಮಧುಗಿರಿ ಇವರನ್ನು ನೇಮಕ ಮಾಡಿರುತ್ತಾರೆ . 

ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವುದೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ ಅವುಗಳನ್ನು ಈ ಅಧಿಸೂಚನೆ ಪ್ರಕಟಗೊಂಡ ತಾರೀಖಿನಿಂದ 30 ದಿನಗಳ 
ಒಳಗಾಗಿ ಅಥವಾ ಅದಕ್ಕೆ ಮುಂಚೆ ಕರ್ನಾಟಕ ಕಾಯಿದೆ 33:1991 ರನ್ವಯ ತಿದ್ದುಪಡಿಯಾದ ಭೂ ಆರ್ಜನೆ ಕೇಂದ್ರ ಅಧಿನಿಯಮ 1894ರ 3 ( ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ 
ಪ್ರಕಾರ್ಯಗಳನ್ನು ನಿರ್ವಹಿಸಲು ಉಪವಿಭಾಗಾಧಿಕಾರಿಗಳು , ಮಧುಗಿರಿ ಇವರಿಗೆ ಲಿಖಿತವಾಗಿ ಸಲ್ಲಿಸಬಹುದು. 

ಭೂಆರ್ಜನೆ ಉದ್ದೇಶಕ್ಕಾಗಿ ಘೋಷಿತ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವನೇ ಮೋಜಣಿದಾರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಪ್ರಕಟಿತ 
ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರ 
ಅನುಮತಿಯಿಲ್ಲದ ಮಾರಾಟ, ಗುತ್ತಿಗೆ, ಅಡಿವ 

ಮಾರಾಟ, ಗುತ್ತಿಗೆ, ಅಡಮಾನ ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಪ್ರಕಟಿತ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು 
ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ದಿಗಳನ್ನು ಅಂತಿಮವಾಗಿ ಆರ್ಜನೆ ಮಾಡಿಕೊಳ್ಳಲಾಗುವ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ 
ಅಧಿಕಾರಿಯು ಭೂ ಆರ್ಜನೆ ಅಧಿನಿಯಮದ ( 7ನೇ ಖಂಡದ) 2ನೇ ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 


wh 


೫೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೫ , ೨೦೦೯ 

ಭಾಗ - ೬ 
ಉಪವಿಭಾಗಾಧಿಕಾರಿಗಳು ಹಾಗೂ ಭೂಸ್ವಾಧೀನಾಧಿಕಾರಿಗಳು ಮಧುಗಿರಿ ಉಪ ವಿಭಾಗ, ಮಧುಗಿರಿ ಇವರ ಕಛೇರಿಯಲ್ಲಿ ಭೂಮಿಗಳ ಸ್ಫೂಲ ನಕ್ಷೆಯನ್ನು ಪರಿಶೀಲನೆಗೆ ಇಡಲಾಗಿದೆ. 

ಅನುಸೂಚಿ 
ಜಿಲ್ಲೆ : ತುಮಕೂರು ತಾಲ್ಲೂಕು : ಶಿರಾ 

ಹೋಬಳಿ : ಕಳ್ಳಂಬೆಳ್ಳ ಗ್ರಾಮ : ಕಳ್ಳಂಬೆಳ್ಳ ಮತ್ತು ಭೂಪಸಂದ್ರ 

ಚಕ್ಕುಬಂದಿ | 
ಖಾತೆದಾರರ ಹೆಸರು | ಅನುಭವದಾರರ ಹೆಸರು | ಸರ್ವೆ ನಂ | ತರಹ ( | ಆರರ | 

[ ಎ - ಗುಂ | ರೂ . ಪೈ | ಪೂರ್ವ 

ಪಶ್ಚಿಮ | ಉತ್ತರ ದಕ್ಷಿಣ 
- 2 

4 | 5 | 6 | 7 | 8ಎT - 8ಬಿ 8ಸಿ 1 8ಡಿ 

ಗ್ರಾಮ : ಕಳ್ಳಂಬೆಳ್ಳ | 
ಕೆ . ಎಂ . ರಾಧಾಕೃಷ್ಣ ಬಿನ್ | ಕೆ. ಎಂ . ರಾಧಾಕೃಷ್ಣ | 223/2ಎl | ಖುಷ್ಠಿ | 0 - 12 || 2 - 68 

ಭೂಪಸಂದ್ರ ಕೆರೆ | ಸ . ನಂ . ಸ . ನಂ . 
ಕೆ . ಬಿ . ಮರುಳಪ್ಪ 

ಗ್ರಾಮದ ಗಡಿ 

223 / 2ಬಿ 223/2ಎl 
ಎಂ . ಶಿವಾನಂದ ಬಿನ್ 

ಎಂ . ಶಿವಾನಂದ 224 | ಖುಷ್ಟಿ | 0 -12 | 3- 66 | ಸ . ನಂ . ಕೆರೆ | ಸ . ನಂ . ಸ. ನಂ . 
ಕೆ. ಬಿ. ಮರುಳಪ್ಪ 

223 /2ಎl 

224 /2 224ರ 

ಉಳಿಕೆ 
ಗ್ರಾಮ : ಭೂಪಸಂದ್ರ 
| ಲಕ್ಷ್ಮಯ್ಯ ಬಿನ್ ಲೇ . ಮುದ್ದಯ್ಯ | ಲಕ್ಷ್ಮಯ್ಯ , 58 | | 0 - 03 | 0 - 42 | ಸ . ನಂ . 58 / 2 

ಸ. ನಂ . 58 / ಸ . ನಂ . 
ಎಂ . ಹನುಮಂತರಾಯಪ್ಪ ಬಿನ್ ಎಂ . ಹನುಮಂತರಾಯಪ್ಪ 

ಗ್ರಾಮದ ರ ಉಳಿಕೆ | 58ರ 
ಲೇ . ಮುದ್ದಯ್ಯ 

ಗಡಿ 
ರಂಗಪ್ಪ ಬಿನ್ ಗಿರಿಯಪ್ಪ 

ಖುಷಿ | 0 - 03 T 0 - 34 | ಸ. ನಂ . 58 /3 ಸ . ನಂ . ಸ . ನಂ . 58 / 2 ಸ . ನಂ . 

58 . ರ ಉಳಿಕೆ 58 / 2ರ 

ಉಳಿಕೆ 
[ 5 ] ಹೆಚ್ . ರಾಮಯ್ಯ ಬಿನ್ 

ಹೆಚ್. ರಾಮಯ್ಯ 

58 / 

3 1 ಖುಷಿ 1 0 - 01 10- 06 | ಸ. ನಂ . 58 /3 | ಸ. ನಂ . 1 ಸ. ನಂ . 58 /3 | ಸ. ನಂ . 
| ಹನುಮಂತಯ್ಯ 

ರಲ್ಲಿ ಎನ್. ಹೆಚ್ | 58 /2 | ರ ಉಳಿಕೆ 58 / 3 ರ 
4ಗೆ ಭೂಸ್ವಾಧೀನ 

ಉಳಿಕೆ 
ವಾದ ಜಮೀನು 

ಹೆಚ್. ಆರ್ . ಶ್ರೀನಿವಾಸ ಐ . ಎ . ಎಸ್ . 
ಪಿ.ಆರ್. 227 

ಜಿಲ್ಲಾಧಿಕಾರಿಗಳು , ತುಮಕೂರು ಜಿಲ್ಲೆ, ತುಮಕೂರು. 


3 , 


ರಂಗಪ್ಪ 


58/21 


